RNI No. KARBIL/2001/47147 





ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೮ ಬೆಂಗಳೂರು, ಗುರುವಾರ, ಜನವರಿ ೩೧, ೨೦೧೩ (ಮಾಘ ೧೧ , ಶಕ ವರ್ಷ ೧೯೩೪) ಸಂಚಿಕೆ ೫ 
Volume 148 Bangalore, Thursday, January 31, 2013 (Magha ,11 Shaka Varsha 1934) Issue 5 
ಭಾಗ - ೧ 


ರಾಜ್ನ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 


$ 
ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಿ ಸಚಿವಾಲಯ 


ವಿಷಯ: ಸರ್ಕಾರಿ ಮತ್ತು ಸರ್ಕಾರಿ ಸ್ವಾಯತ್ತ ವೈದ್ಯಕೀಯ / ದಂತ ವಿಜ್ಞಾನ ಕಾಲೇಜುಗಳ ಹಾಗೂ ಸ್ವಾಯತ್ತ ವೈದ್ಯಕೀಯ ಸಂಸ್ಥೆಗಳ ಬೋಧಕ 
ಸಿಬ್ಬಂದಿಗೆ 2006 ರ ಪರಿಷ್ಕೃತ ಎಐಸಿಟಿಇ ವೇತನ ಶ್ರೇಣಿಯನ್ನು ವಿಸ್ತರಿಸಿ ಹೊರಡಿಸಲಾಗಿರುವ ದಿನಾ೦ಕ 16.12.2011 ರ ಆದೇಶವನ್ನು 
ಮಾರ್ಪಡಿಸುವ ಬಗ್ಗೆ. 

ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ:ಆಕುಕ 4 ಎಂಎಂಸಿ 10, ದಿನಾಂಕ 16.12.2011. 
2. ವೈದ್ಯಕೀಯ ಶಿಕ್ಷಣ ನಿರ್ದೇಶಕರು, ಬೆಂಗಳೂರು ಇವರ ಪತ ಸಂಖ್ಯೆ: ವೈಶಿನಿ / ಎಂಇಎಸ್‌ (2) 48 / 2010-11, ದಿನಾಂಕ 

27.12.2011. 


ಮೇಲೆ ಕಮ ಸಂಖ್ಯೆ (1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಸ್ವಾಯತ್ತ 
ವೈದ್ಯಕೀಯ ಕಾಲೇಜುಗಳು, ಸರ್ಕಾರಿ ಸ್ವಾಯತ್ತ ದಂತ ವಿಜ್ಞಾನ ಕಾಲೇಜುಗಳು ಮತ್ತು ಸರ್ಕಾರಿ ಸ್ವಾಯತ್ತ ವೈದ್ಯಕೀಯ ಸಂಸ್ಥೆಗಳಾದ ಶೀ ಜಯದೇವ 
ಹೃದೋಗ ಸಂಸ್ಥೆ, ಕಿದ್ದಾಯಿ ಸ್ಮಾರಕ ಗಂಥಿ ಸಂಸ್ಥೆ, ಇಂದಿರಾಗಾಂಧಿ ಮಕ್ಕಳ ಆರೋಗ್ಯ ಸಂಸ್ಥೆ, ನೆಘೋ-ಯುರಾಲಜಿ ಸಂಸ್ಥೆ, ಎಸ್‌.ಡಿ.ಎಸ್‌.ಟಿ.ಬಿ. 
ಸಂಶೋಧನಾ ಕೇಂದ್ರ ಮತ್ತು ರಾಜೀವ್‌ ಗಾಂಧಿ ಎದೆ ರೋಗಗಳ ಸಂಸ್ಥೆ, ಬೆಂಗಳೂರು ಹಾಗೂ ಧಾರವಾಡ ಮಾನಸಿಕ ಆರೋಗ್ಯ ಮತ್ತು ನರರೋಗ 
ವಿಜ್ಞಾನಗಳ ಸಂಸ್ಥೆ. ಧಾರವಾಡ ಈ ಸಂಸ್ಥೆಗಳಲ್ಲಿನ ಕೆಳಕಂಡ ಬೊಧಕ ವರ್ಗದವರಿಗೆ ಮತ್ತು ಸದರಿ ಸಂಸ್ಥೆಗಳಲ್ಲಿ ಸರ್ಕಾರಿ ಸೇವೆಯಲ್ಲಿ 
ಮುಂದುವರಿಯುತ್ತಿರುವ ಬೋಧಕ ವರ್ಗದವರಿಗೆ ದಿನಾಂಕ 01.04.2011 ರಿ೦ದ ಅನ್ವಯವಾಗುವಂತೆ 2006 ರ ಅಖಿಲ ಭಾರತ ತಾಂತಿಕ ಶಿಕ್ಷಣ 
ಪರಿಷತ್ತಿನ (&/೦೫5) ಪರಿಷ್ಕೃತ ವೇತನ ಶ್ರೇಣಿಗಳನ್ನು ಕೆಲವೊಂದು ಷರತ್ತು ಮತ್ತು ನಿಬಂಧನೆಗಳೊಂದಿಗೆ ಈ ಕೆಳಕಂಡಂತೆ ವಿಸ್ತರಿಸಿ ಆದೇಶಿಸಿದೆ. 






































ಈಗ ಬರುವ ಶೇಣಿ ನೂತನ ಶೇಣಿ 
ಕ. ವೃಂದದ ಪದನಾಮ 
ಹ ಹೊಸ ವೇತನ ಅಕಾಡೆಮಿಕ್‌ 
ಸಂ. ವೇತನ ಶೇಣಿ 
ಫಾ ಶೇಣಿ ಬ್ಯಾಂಡ್‌ ರೂ. ಗೇಡ್‌ ವೇತನ ರೂ. 

1. ಉಪನ್ಯಾಸಕರು ಹಾಗೂ ಸೀನಿಯರ್‌ ರೆಸಿಡೆಂಟ್‌ 8000-13500 15600-39100 6000 

ಮತ್ತು ಪರ್ಮನೆಂಟ್‌ ಟ್ಯೂಟರ್‌ (wth Post 

Graduate Master Degree). 
2 ಸಹಾಯಕ ಪಾಧ್ಯಾಪಕರು 12000 -18300 15600-39100 8000 
4. ಸಹ ಪಾಧ್ಯಾಪಕರು 16400 -20000 37400-67000 9000 
5. ಪಾಧ್ಯಾಪಕರು, ನಿರ್ದೇಶಕರು ಮತ್ತು ಡೀನ್‌, 18400-22400 37400-67000 10000 

ನಿರ್ದೇಶಕರು ಮತ್ತು ಪಾಂಶುಪಾಲರು 





(೧೩೭) 


೧೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೩೧, ೨೦೧೩ ಭಾಗ - ೧ 





ಮೇಲೆ ಕಮ ಸಂಖ್ಯೆ (2) ರಲ್ಲಿ ಓದಲಾದ ಪತದಲ್ಲಿ ವೈದ್ಯಕೀಯ ಶಿಕ್ಷಣ ನಿರ್ದೇಶಕರು, ಬೆ೦ಗಳೂರು ಇವರು ಸರ್ಕಾರಿ ಸ್ವಾಯತ್ತ ವೈದ್ಯಕೀಯ / 
ದಂತ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ಭಾರತೀಯ ವೈದ್ಯಕೀಯ / ದಂತ ಪರಿಷತ್ತಿನ ನಿಯಮಗಳನ್ವಯ ಟ್ಯೂಟರ್ಸ್‌, ಜೂನಿಯರ್‌ ರೆಸಿಡೆಂಟ್‌, 
ಸಹಾಯಕ ಪಾಧ್ಯಾಪಕರು, ಸಹ ಪಾಧ್ಯಾಪಕರು ಹಾಗೂ ಪಾಧ್ಯಾಪಕರ ಹುದ್ದೆಗಳನ್ನು ಹೊಂದಿದ್ದು, ಸರ್ಕಾರದ ಆದೇಶ ಸಂಖ್ಯೆ:ಆಕುಕ 207 ಎಂಎಂಸಿ 
2006, ದಿನಾಂಕ 19.05.2007 ರಲ್ಲಿ ಟ್ಯೂಟರ್ಸ್‌ ಹಾಗೂ ಜೂನಿಯರ್‌ ರೆಸಿಡೆಂಟ್ಸ್‌ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಹುದ್ದೆಗಳೆಂದು ಪರಿಗಣಿಸಿ 
ಸದರಿಯವರಿಗೆ ಮಾಹೆಯಾನ ಮೊದಲನೆ ವರ್ಷ ರೂ.15,000/- ಎರಡನೇ ವರ್ಷ ರೂ.16,000/- ಮೂರನೇ ವರ್ಷ ರೂ.17.000/- ಗಳ ಕೂಢೀಕೃತ 
ವೇತನವನ್ನು ನಿಗದಿಪಡಿಸಿದ್ದು, ಇದರ ಜೊತೆಯಲ್ಲಿ ಈ ಹುದ್ದೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ನಾತಕೋತ್ತರ ಪದವಿ / ಡಿಪ್ಲೊಮಾ ಪದವಿಯನ್ನು 
ಹೊಂದಿರುವವರಿಗೆ ಮಾಹೆಯಾನ ಹೆಚ್ಚುವರಿಯಾಗಿ ರೂ.5,000/- ಗಳನ್ನು ನೀಡಲು ಆದೇಶಿಸಲಾಗಿದೆಯೆಂದು, ಸೀನಿಯರ್‌ ರೆಸಿಡೆಂಟ್‌ ಹುದ್ದೆಗಳನ್ನು 
ಖಾಯಂ ಹುದ್ದೆಗಳೆಂದು ಪರಿಗಣಿಸಿ ರೂ.8000-13125 ರ ವೇತನ ಶೇಣಿಯನ್ನು ನಿಗದಿಪಡಿಸಲಾಗಿರುತ್ತದೆಂದು ತಿಳಿಸಿರುತ್ತಾರೆ. 


ಆದರೆ, ಸರ್ಕಾರವು ಈ ಆದೇಶವನ್ನು ಹೊರಡಿಸುವುದಕ್ಕಿಂತ ಮೊದಲು ಕಿಮ್ಸ್‌ ಹುಬ್ಬಳ್ಳಿ ಮತ್ತು ವಿಮ್ಸ್‌ ಬಳ್ಳಾರಿ ಈ ಸಂಸ್ಥೆಗಳಲ್ಲಿ 
ಟ್ಯೂಟರ್‌ಗಳನ್ನು ಖಾಯಂಆಗಿ ನೇಮಿಸಿಕೊಳ್ಳಲಾಗಿದ್ದು, ಇವರಿಗೆ ರೂ.8000-13500 ಗಳ ವೇತನ ಶ್ರೇಣಿಯನ್ನು ನಿಗದಿಪಡಿಸಲಾಗಿದೆಯೆಂದು,, ಆದರೆ, 
ವೈದ್ಯಕೀಯ / ದಂತ ಕಾಲೇಜುಗಳ ಬೋಧಕ ಸಿಬ್ಬಂದಿಗಳಿಗೆ ಸರ್ಕಾರಿ ಆದೇಶದಲ್ಲಿ ಪರಿಷ್ಕೃತ AICTE ವೇತನವನ್ನು ನೀಡಿದ್ದು, ಮೇಲ್ಕಂಡ ಸರ್ಕಾರಿ 
ಆದೇಶದಲ್ಲಿ ಖಾಯಂ ಟ್ಯೂಟರ್ಸ್‌, ಜೂನಿಯರ್‌ ರೆಸಿಡೆಂಟ್ಸ್‌, ಸೀನಿಯರ್‌ ರೆಸಿಡೆಂಟ್ಸ್‌ ಹಾಗೂ ಜನರಲ್‌ ಡ್ಯೂಟ ಮೆಡಿಕಲ್‌ ಆಫೀಸರ್ಸ್‌ ಹಾಗೂ ಗುತ್ತಿಗೆ 
ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವ ಟ್ಯೂಟರ್ಸ್‌ ಹಾಗೂ ಜೂನಿಯರ್‌ ರೆಸಿಡೆಂಟ್‌ಗಳಿಗೆ ಪರಿಷ್ಕೃತ ವೇತನವನ್ನು ನೀಡಿರುವುದಿಲ್ಲವೆಂದು, ತತ್ಸಂಬ೦ಧ 
ವೈದ್ಯಕೀಯ / ದಂತ ವೈದ್ಯಕೀಯ ಕಾಲೇಜಿನ ಸಿಬ್ಬಂದಿಗಳು ತಮ್ಮ ವೇತನವನ್ನು ಪರಿಷ್ಕರಿಸುವಂತೆ ಕೋರಿ ಮನವಿಯನ್ನು ಸಲ್ಲಿಸಿದ್ದು, ಈ ಸಿಬ್ಬಂದಿಗಳ 
ವೇತನವನ್ನು ಕೆಳಕಂಡಂತೆ ಪರಿಷ್ಕರಿಸುವಂತೆ ಸರ್ಕಾರವನ್ನು ಕೋರಿರುತ್ತಾರೆ. 























ಕ. ಶಿಫಾರಸು ಮಾಡಲಾಗಿರುವ ಕೂಡೀಕೃತ ವೇತನ / 
ಣ್‌ ವೃಂದದ ಪದನಾಮ ಹಾಲಿ ಪಡೆಯುತ್ತಿರುವ ವೇತನ ಈ ಕ 
ಸಂ. s ವ್‌ ವೇತನ ಶೇಣಿ 
IK ಗುತ್ತಿಗೆ ಆಧಾರದ ಟ್ಯೂಟರ್ಸ್‌ ಮೊದಲನೇ ವರ್ಷ-15600 ಮೊದಲನೇ ವರ್ಷ-30000 
ಜೂನಿಯರ್‌ ರೆಸಿಡೆಂಟ್ಸ್‌ ಎರಡನೇ ವರ್ಷ-16000 ಎರಡನೇ ವರ್ಷ-31000 
ಮೂರನೇ ವರ್ಷ-17000 ಮೂರನೇ ವರ್ಷ-32000 
(ಸ್ನಾತಕೋತ್ತರ ಪದವಿ / ಡಿಪ್ಲೊಮಾ | (ಸ್ನಾತಕೋತ್ತರ ಪದವಿ / ಡಿಪ್ಲೊಮಾ ಹೊಂದಿದವರಿಗೆ) 
ಹೊಂದಿದವರಿಗೆ) ಹೆಚ್ಚುವರಿ ಭತ್ಯೆ | ಹೆಚ್ಚುವರಿ ಭತ್ಯೆ ರೂ.5000 
ರೂ.5000 
2. | ಖಾಯಂ ಟ್ಯೂಟರ್ಸ್‌(ಎಂಬಿಬಿಎಸ್‌ ರೂ.8000-275-13500 ಎಂಬಿಬಿಎಸ್‌ / ಬಿಡಿಎಸ್‌ ಪದವಿಯನ್ನು ಹೊಂದಿದ 
ಬಿಡಿಎಸ್‌ / ಪಿಜಿ ಡಿಪ್ಲೊಮಾ) ವೈದ್ಯರಿಗೆ 15600-39100 ಗಳೊಂದಿಗೆ ಶೈಕ್ಷಣಿಕ ಗೇಡ್‌ 
ಪೇ ರೂ.4000/- ಹಾಗೂ ಪಿ.ಜಿ. ಡಿಪ್ಲೊಮಾ 
ಹೊಂದಿರುವ ವೈದ್ಯರಿಗೆ 15600-39100 
ಗಳೊಂದಿಗೆ ಶೈಕ್ಷಣಿಕ ಗೇಡ್‌ ಪೇ ರೂ.5000/- 








ಮುಂದುವರಿದು, ಇದರ ಜೊತೆಗೆ ಸದರಿಯವರಿಗೆ ರೂ.8000/ ಗಳ ಮಾಹೆಯಾನ ನಾನ್‌ ಪಾಕ್ಟೀಸ್‌ ಭತ್ಯೆಯನ್ನು ಐಚ್ಛಿಕವಾಗಿ ಕೊಡಬಹುದಾಗಿದ್ದು, 
ವೈದ್ಯಕೀಯ / ದಂತ ಸಿಬ್ಬಂದಿಗಳಿಗೆ (ಎಂಬಿಬಿಎಸ್‌ / ಬಿಡಿಎಸ್‌ ಪದವಿ ಹೊಂದಿದವರಿಗೆ) ಒಂದೇ ಹುದ್ದೆಯಲ್ಲಿ ತೃಪ್ತಿಕರವಾಗಿ 5 ವರ್ಷಗಳ ಸೇವೆ 
ಪೂರೈಸಿದ ನಂತರ ಇವರ ಶೈಕ್ಷಣಿಕ 6೩ರ Pay ಅನ್ನು ರೂ.4,000/- ಗಳಿಂದ ರೂ.6,000/- ಗಳಿಗೆ ಮಾಹೆಯಾನ ಹೆಚ್ಚಳ ಮಾಡಬಹುದಾಗಿದೆಯೆಂದು, 
ಇದೇ ರೀತಿಯಾಗಿ ಪಿ.ಜಿ. ಡಿಪ್ಲೊಮಾ ಹೊಂದಿದವರಿಗೆ ಒಂದೇ ಹುದ್ದೆಯಲ್ಲಿ ತೃಪ್ತಿಕರವಾಗಿ 5 ವರ್ಷಗಳ ಸೇವೆ ಪೂರೈಸಿದ ನಂತರ ಇವರ ಶೈಕ್ಷಣಿಕ 
Grade Pay ಅನ್ನು ರೂ.5,000/- ಗಳಿಂದ ರೂ.7,000/- ಗಳಿಗೆ ಮಾಹೆಯಾನ ಏರಿಸಬಹುದಾಗಿದ್ದು, ಎಂಬಿಬಿಎಸ್‌ / ದಂತ ವೈದ್ಯಕೀಯ ಸಿಬ್ಬಂದಿಗಳಿಗೆ 
ಅದೇ ಹುದ್ದೆಯಲ್ಲಿ ಮುಂದುವರಿದಿದ್ದಲ್ಲಿ 10 ವರ್ಷಗಳ ತೃಪ್ತಿಕರ ಸೇವೆ ಸಲ್ಲಿಸಿದ ಮೇಲೆ ಶೈಕ್ಷಣಿಕ ಇraರೇ Pay ಅನ್ನು ಮಾಹೆಯಾನ ರೂ.6,000/- ಗಳಿಂದ 
ರೂ.8,000/- ಗಳಿಗೆ ಏರಿಸುವಂತೆ ಶಿಫಾರಸ್ಸು ಮಾಡುತ್ತಾ, ಅದೇ ರೀತಿ ಪಿಜಿ ಡಿಪ್ಲೊಮಾ ಹೊಂದಿದವರಿಗೆ 10 ವರ್ಷಗಳ ತೃಪ್ತಿಕರ ಸೇವೆ ಸಲ್ಲಿಸಿದ ನಂತರ 
ಶೈಕ್ಷಣಿಕ ಉಡಿಚಿಜಜ *ಚಿಥಿ ಅನ್ನು ಮಾಹೆಯಾನ ರೂ.7,000/- ಗಳಿಂದ ರೂ.9,000/- ಗಳಿಗೆ ಏರಿಸ ಬಹುದಾಗಿದೆಯೆಂದೂ ಶಿಫಾರಸ್ಸು ಮಾಡಿರುತ್ತಾರೆ. 
ಈ ವೇತನ ಪರಿಷ್ಕರಣೆಯನ್ನು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಅಡಿಯಲ್ಲಿ ಬರುವ ಎಲ್ಲಾ ವೈದ್ಯಕೀಯ / ದಂತ ವೈದ್ಯಕೀಯ ಹಾಗು ಇತರೆ ಸ್ವಾಯತ್ತ 
ಸಂಸ್ಥೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಟ್ಯೂಟರ್ಸ್‌ / ಜೂನಿಯರ್‌ ರೆಸಿಡೆಂಟ್ಸ್‌ / ಸೀನಿಯರ್‌ ರೆಸಿಡೆಂಟ್ಸ್‌ಗಳಿಗೆ ಅನ್ವಯವಾಗುವಂತೆ ಜಾರಿಗೊಳಿಸಲು 
ವೈದ್ಯಕೀಯ ಶಿಕ್ಷಣ ನಿರ್ದೇಶಕರು ತಮ್ಮ ಪಸ್ತಾವನೆಯಲ್ಲಿ ಸರ್ಕಾರವನ್ನು ಕೋರಿರುತ್ತಾರೆ. 


ಪಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಹಾಗೂ ವಿಷಯವನ್ನು ಸಂಬಂಧಿಸಿದ ದಾಖಲೆಗಳೊಂದಿಗೆ ಕೂಲಂಕಷವಾಗಿ 
ಪರಿಶೀಲಿಸಿದ ನಂತರ, ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 4 ಎಂಎಂಸಿ 2010, ದಿನಾಂಕ 16.12.2011 ರ ಆದೇಶ ಭಾಗವನ್ನು ಮಾರ್ಪಡಿಸಲು 
ಸರ್ಕಾರವು ತೀರ್ಮಾನಿಸಿ, ಈ ಕೆಳಕಂಡ ಆದೇಶವನ್ನು ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 320 ಎಂಎಂಸಿ 2011, ಬೆಂಗಳೂರು, ದಿನಾಂಕ 
ಸರ್ಕಾರದ ಆದೇಶ ಸಂಖ್ಯೆ:ಆಕುಕ 4 ಎಂಎಂಸಿ 2010, ದಿನಾಂಕ 16.12.2011 ರಲ್ಲಿನ ಆದೇಶ ಭಾಗವನ್ನು ಕೆಳಕಂಡಂತೆ ಮಾರ್ಪಡಿಸಿ 
ಆದೇಶಿಸಿದೆ. 


16-10-2012 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೩೧, ೨೦೧೩ ೧೩೯ 





ವೈದ್ಯಕೀಯ ಶಿಕ್ಷಣ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಸ್ವಾಯತ್ತ ವೈದ್ಯಕೀಯ ಕಾಲೇಜುಗಳು, ಸರ್ಕಾರಿ ಸ್ವಾಯತ್ತ ದಂತ ವಿಜ್ಞಾನ 
ಕಾಲೇಜುಗಳು ಮತ್ತು ಸ್ವಾಯತ್ತ ವೈದ್ಯಕೀಯ ಸಂಸ್ಥೆಗಳಾದ ಶೀ ಜಯದೇವ ಹೃದೋಗ ಸಂಸ್ಥೆ, ಕಿದ್ವಾಯಿ ಸ್ಮಾರಕ ಗಂಥಿ ಸಂಸ್ಥೆ, ಇಂದಿರಾಗಾಂಧಿ ಮಕ್ಕಳ 
ಆರೋಗ್ಯ ಸಂಸ್ಥೆ, ನೆಘೋ-ಯುರಾಲಜಿ ಸಂಸ್ಥೆ, ಎಸ್‌.ಡಿ.ಎಸ್‌.ಟಿ.ಬಿ. ಸಂಶೋಧನಾ ಕೇಂದ್ರ ಮತ್ತು ರಾಜೀವ್‌ ಗಾಂಧಿ ಎದೆ 
ರೋಗಗಳ ಸಂಸ್ಥೆ, ಬೆಂಗಳೂರು ಹಾಗೂ ಧಾರವಾಡ ಮಾನಸಿಕ ಆರೋಗ್ಯ ಮತ್ತು ನರರೋಗ ವಿಜ್ಞಾನಗಳ ಸಂಸ್ಥೆ, ಧಾರವಾಡ ಈ ಸಂಸ್ಥೆಗಳಲ್ಲಿನ 
ಖಾಯಂ ಸೀನಿಯರ್‌ ರೆಸಿಡೆಂಟ್ಸ್‌ಗಳನ್ನು ಖಾಯಂ ಟ್ಯೂಟರ್‌ ಹುದ್ದೆಗಳೆಂದು ಪದನಾಮೀಕರಿಸಲು ಮತ್ತು ಖಾಯಂ ಟ್ಯೂಟರ್‌ ಹುದ್ದುಗೆ ದಿನಾಂಕ 
01.04.2011 ರಿಂದ ಅನ್ವಯವಾಗುವಂತೆ 2006 ರ ಅಖಿಲ ಭಾರತ ತಾಂತಿಕ ಶಿಕ್ಷಣ ಪರಿಷತ್ತಿನ (41೦75) ಪರಿಷ್ಕೃತ ವೇತನ ಶ್ರೇಣಿಗಳನ್ನು 
ಕೆಳಕಂಡಂತೆ ನಿಗಧಿಪಡಿಸಿ ಆದೇಶಿಸಿದೆ. 





ಕಮ ಸಂಖ್ಯೆ ವೃಂದದ ಪದನಾಮ ವೇತನ ಶೇಣಿ ರೂ. ಅಕಾಡೆಮಿಕ್‌ ಗೇಡ್‌ ವೇತನ ರೂ. 














1, ಖಾಯಂ ಟ್ಯೂಟರ್ಸ್‌ 15600-39100 2000 











ಮುಂದುವರಿದು, ದಿನಾಂಕ 19.05.2007 ರಂದು ಹಾಗೂ ತದನಂತರದಲ್ಲಿ ನೇಮಕಾತಿ ಹೊಂದಿದ ಜೂನಿಯರ್‌ ರೆಸಿಡೆಂಟ್ಸ್‌ ಹಾಗೂ 
ಟ್ಯೂಟರ್‌ಗಳಿಗೆ ಈಗಾಗಲೇ ನಿಗದಿಪಡಿಸಿರುವ ಸಂಚಿತ ವೇತನವನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಕೆಳಕಂಡಂತೆ ಪರಿಷ್ಕರಿಸಿ ಆದೇಶಿಸಿದೆ. 














ಅವಧಿ ಹಿಂದಿನ ಸಂಚಿತ ವೇತನ (ರೂ. ಗಳಲ್ಲಿ) ಪರಿಷ್ಕರಿಸಲಾದ ಸಂಚಿತ ವೇತನ(ರೂ. ಗಳಲ್ಲಿ) 
ಮೊದಲನೇ ವರ್ಷ 15000 per month 29000 per month 
ಎರಡನೇ ವರ್ಷ 16000 per month 30000 per month 
ಮೂರನೇ ವರ್ಷ 17000 per month 31000 per month 

















ಇನ್ನುಳಿದಂತೆ, ಸರ್ಕಾರದ ಆದೇಶ ಸಂಖ್ಯೆಆಕುಕ 4 ಎಂಎಂಸಿ 2010, ದಿನಾಂಕ 16.12.2011 ರ ಆದೇಶ ಹಾಗೂ ಇತರೆ ಎಲ್ಲಾ ಷರತ್ತು ಮತ್ತು 
ನಿಬಂಧನೆಗಳು ಯಥಾವತ್ತಾಗಿ ಮುಂದುವರಿಯತಕ್ಕದ್ದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ: FD 255 Ser2 / 2011, ದಿನಾಂಕ 07.08.2012 ರಲ್ಲಿ ನೀಡಿರುವ 
ಸಹಮತಿ ಮೇರೆಗೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಮೆಹಬೂಬ್‌ ಖಾನ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ-2, 


PR. 2159 
ಆರೋಗ್ಯ ಮತ್ತು ಕುಟುಂಬ ಕಲ್ಮಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ) 


ಸಹಕಾರ ಸಚಿವಾಲಯ 
ಸಂಖ್ಯೆ: ಸಿಒ 69 ಸಿಎಲ್‌ಎಸ್‌ 2010, ಬೆಂಗಳೂರು, ದಿನಾಂಕ:18.12.2012. 
ತಿದ್ದುಪಡಿ ಆದೇಶ 
ವಿಷಯ: ಬಡ್ಡಿ ರಿಯಾಯಿತಿ ಯೋಜನೆಯನ್ನು ವೆನಿಲಾ ಬೆಳೆಯ ಕೃಷಿ ಪರಿವರ್ತಿತ ಸಾಲಗಳಿಗೂ ವಿಸ್ತರಿಸುವ ಬಗ್ಗೆ. 


ಬಡ್ಡಿ ರಿಯಾಯಿತಿ ಯೋಜನೆಯನ್ನು ವೆನಿಲಾ ಬೆಳೆಯ ಕೃಷಿ ಪರಿವರ್ತಿತ ಸಾಲಗಳಿಗೂ ವಿಸ್ತರಿಸುವ ಕುರಿತು ಸರ್ಕಾರದ ಆದೇಶ ಸಂಖ್ಯೆ: ಸಿಒ 69 
ಸಿಎಲ್‌ಎಸ್‌ 2010, ದಿನಾ೦ಕ: 30.06.2012ರ ಪ್ರಸ್ತಾವನೆಯ ಎರಡನೇ ಪ್ಯಾರಾದಲ್ಲಿ 2007-08ನೇ ಸಾಲಿನಿಂದ ರೂ.3653.85 ಲಕ್ಷಗಳಷ್ಟು ವೆನಿಲಾ ಕೃಷಿ 
ಸಲುವಾಗಿ ಮಾಧ್ಯಮಿಕ ಸಾಲಗಳನ್ನು ನೀಡಿರುತ್ತದೆ ಎಂಬುದರ ಬದಲಾಗಿ “ಉತ್ತರ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್‌ ನಿಯಮಿತ, ಶಿರಸಿ ಇದು 
2007-08ನೇ ಸಾಲಿನವರೆಗೆ ರೂ.3653.85 ಲಕ್ಷಗಳಷ್ಟು ವೆನಿಲಾ ಕೃಷಿ ಸಲುವಾಗಿ ಮಾಧ್ಯಮಿಕ ಸಾಲಗಳನ್ನು ನೀಡಿರುತ್ತದೆ” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಎಸ್‌. ರಮಣ ರೆಡ್ಡಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ, 
PR. 10 ಸಹಕಾರ ಇಲಾಖೆ. 
ಸಹಕಾರ ಸಚಿವಾಲಯ 
ವಿಷಯ: ವಿಫಲಬಾವಿ ಪರಿಹಾರ ಯೋಜನೆಯಡಿ ಅಂತಿಮ ಪರಿಹಾರಧನ ಬಿಡುಗಡೆ ಬಗ್ಗೆ. 
ಓದಲಾಗಿದೆ: 1 ಸರ್ಕಾರದ ಆದೇಶ ಸಂಖ್ಯೆ: ಸಿಒ 275 ಸಿಎಲ್‌ಎಸ್‌ 2010, ದಿನಾಂಕ: 08.11.2011. 
2. ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ:ಆರ್‌ಸಿಎಸ್‌/ಎಲ್‌ಡಿಬಿ/ವಿಚಾ/4/2012-13, ದಿನಾಂಕ: 14.05.2012. 


೧೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೩೧, ೨೦೧೩ ಭಾಗ - ೧ 





ಪ್ರಸ್ತಾವನೆ : 
ಮೇಲೆ ಓದಲಾದ (1ರ ಆದೇಶದಲ್ಲಿ ವಿಫಲಬಾವಿ ಪರಿಹಾರ ಧನ ಯೋಜನೆಯಡಿ ಸಹಕಾರ ಸಂಘಗಳ ನಿಬಂಧಕರ ಕಛೇರಿಯಲ್ಲಿ ಬಾಕಿ 


ಇರುವ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಅಸಲು ಪರಿಹಾರಧನ ಮತ್ತು ಶೇಕಡಾ 50ರ ಬಡ್ಡಿ ಬಾಬ್ತು 2011-12ನೇ ಸಾಲಿನ ಆಯವ್ಯಯದಲ್ಲಿ ವಿಫಲಬಾವಿ 
ಪರಿಹಾರಧನ ಯೋಜನೆಗೆ ಹಂಚಿಕೆ ಮಾಡಿರುವ ರೂ.1.00ಕೋಟಿಯನ್ನು ಬಿಡುಗಡೆ ಮಾಡಲಾಗಿದೆ. 


ವಿಫಲಬಾವಿ ಪರಿಹಾರ ಯೋಜನೆಯಡಿ ಹಣ ಬಿಡುಗಡೆಗೆ ಪ್ರಸ್ತಾವ ಸಲ್ಲಿಸಲು ದಿನಾಂಕ: 3112.2011ರವರೆಗೆ ಅಂತಿಮ ಗಡುವು 
ನಿಗದಿಪಡಿಸಲಾಗಿತ್ತು. ಅದರಂತೆ, ದಿನಾಂಕ: 31.12.2011ರವರೆಗೆ ಜಿಲ್ಲಾಧಿಕಾರಿಗಳಿಂದ ಮಂಜೂರಾತಿಗಾಗಿ ಆದೇಶವಾಗಿರುವ ಅರ್ಜಿಗಳ ಪಸ್ತಾವೆಗಳ 
ವಿಫಲಬಾವಿ ಅಸಲು ಪರಿಹಾರಧನ 4267 ಪ್ರಕರಣಗಳಿಗೆ ರೂ.5,87,78,474.00 ಮತ್ತು ಶೇಕಡಾ 50ರ ಬಡ್ಡಿ ಬಾಬ್ತು 10948 ಪ್ರಕರಣಗಳಿಗೆ 
ರೂ.7,09,65,776.00ಗಳು ಹೀಗೆ ಒಟ್ಟು ರೂ.12,97,44,250.00ಗಳು ಅಗತ್ಯವಿದ್ದು 2012-13ನೇ ಸಾಲಿಗೆ ಆಯವ್ಯಯದಲ್ಲಿ ಯೋಜನೇತರದಲ್ಲಿ 
ರೂ.1297.44ಲಕ್ಷ ಅನುದಾನ ಹಂಚಿಕೆ ಮಾಡಿ ಬಿಡುಗಡೆ ಮಾಡಲು ಮೇಲೆ (2)ರಲ್ಲಿ ಓದಲಾದ ಪತ್ರದಲ್ಲಿ ಸಹಕಾರ ಸಂಘಗಳ ನಿಬಂಧಕರು ಕೋರಿರುತ್ತಾರೆ. 
ಸರ್ಕಾರದ ಆದೇಶ ಸಂಖ್ಯೆ: ಸಿಒ 162 ಸಿಎಲ್‌ಎಸ್‌ 2012 ಬೆಂಗಳೂರು, ದಿನಾಂಕ:23.07.2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ವಿಫಲಬಾವಿ ಪರಿಹಾರಧನ ಯೋಜನೆಯಡಿ ದಿನಾಂಕ: 3112.201ರವರೆಗೆ ಸ್ವೀಕೃತವಾದ 
ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಅಂತಿಮ ಪರಿಹಾರ ಹಣ ರೂ.1297.00ಲಕ್ಷಗಳನ್ನು ಲೆಕ್ಕಶೀರ್ಷಿಕೆ 2425-00-107-3-01-101(ಯೋಜನೆ) ಇದರಡಿ ಪ್ರಸಕ್ತ 
ಸಾಲಿನ ಪೂರಕ ಅಂದಾಜುಗಳ ಮೊದಲ ಕಂತಿನಲ್ಲಿ ಒದಗಿಸಿ ಬಿಡುಗಡೆ ಮಾಡಲಾಗಿದೆ. 
ಈ ಹಣವನ್ನು ಸಹಕಾರ ಸಂಘಗಳ ಅಪರ ನಿಬಂಧಕರು (ಪತ್ತು). ಕೇಂದ ಕಚೇರಿ, ಬೆಂಗಳೂರು ಇವರು ಸಹಕಾರ ಸಂಘಗಳ ನಿಬಂಧಕರ ಮೇಲು 
ಸಹಿಯೊಂದಿಗೆ ಡ್ರಾ ಮಾಡಲು ಅಧಿಕಾರ ನೀಡಲಾಗಿದೆ. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 177 ವೆಚ್ಚ-2/2012, ದಿನಾಂಕ: 07.07.2012ರಲ್ಲಿ ನೀಡಿರುವ ಸಹಮತಿ ಮೇರೆಗೆ 
ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಎಸ್‌. ರಮಣರೆಡ್ಡಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 


PR. 2243 


ಸಹಕಾರ ಸಚಿವಾಲಯ 
ಸಂಖ್ಯೆ; ಸಿಒ 162 ಸಿಎಲ್‌ಎಸ್‌ 2012, ಬೆಂಗಳೂರು, ದಿನಾಂಕ:22.08.2012. 
ತಿದ್ದುಪಡಿ ಆದೇಶ 
ವಿಷಯ: ವಿಫಲಬಾವಿ ಪರಿಹಾರ ಯೋಜನೆಯಡಿ ಅಂತಿಮ ಪರಿಹಾರಧನ ಬಿಡುಗಡೆ ಬಗ್ಗೆ. 


ವಿಫಲಬಾವಿ ಪರಿಹಾರ ಯೋಜನೆಯಡಿ ಸರ್ಕಾರದ ಆದೇಶ ಸಂಖ್ಯೆ; ಸಿಒ 162 ಸಿಎಲ್‌ಎಸ್‌ 2012 ದಿನಾಂಕ:23.07.2012ರ ಆದೇಶ ಭಾಗದಲ್ಲಿ 
ಲೆಕ್ಕಶೀರ್ಷಿಕೆ 2425-00-107-3-01-10 (ಯೋಜನೆ) ಅನ್ನು 2425-00-107-3-01-103 ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಎಸ್‌. ರಮಣರೆಡ್ಡಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ, 
PR. 2244 ಸಹಕಾರ ಇಲಾಖೆ. 
ಸಹಕಾರ ಸಚಿವಾಲಯ 


ವಿಷಯ: ಭಾರತ ಸರ್ಕಾರದ ಪುನಶ್ಚೇತನ ಪ್ಯಾಕೇಜಿನಡಿ ರಾಜ್ಯ ಸರ್ಕಾರದಿಂದ ಬಿಡುಗಡೆಯಾಗಬೇಕಿರುವ ಬದ್ಧತೆಯುಳ್ಳ ಕ್ರೈ (Committed 
Liabilities) ಮೊತ್ತ ಬಿಡುಗಡೆ ಮಾಡುವ ಬಗ್ಗೆ. 


ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ ಸಿಒ 333 ಸಿಎಲ್‌ಎಸ್‌ 2011 (ಭಾ), ದಿನಾ೦ಕ:30.03.2012. 
2) ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ; ಆರ್‌ಸಿಎಸ್‌/ಸಿಆರ್‌ಡಿ/ವೈಸ/16/2011-12, ದಿನಾಂಕ: 01.08.2012. 
ಪ್ರಸ್ತಾವನೆ : 


ಭಾರತ ಸರ್ಕಾರದ ಪುನಶ್ಚೇತನ ಪ್ಯಾಕೇಜಿನಡಿ ರಾಜ್ಯ ಸರ್ಕಾರದಿಂದ ಬಿಡುಗಡೆಯಾಗಬೇಕಿರುವ ಬದ್ಧತೆಯುಳ್ಳ ಜವಾಬ್ದಾರಿಗಳನ್ನು ಪಾಂಡವಪುರ 
ಸಹಕಾರ ಸಕ್ಕರೆ ಕಾರ್ಯಾನೆ ನಿಯಮಿತ, ಮಂಡ್ಯ ಜಿಲ್ಲೆ, ಪಾಂಡವಪುರ, ಇದಕ್ಕೆ ಲೆಕ್ಕಶೀರ್ಷಿಕೆ 6852-02-800-0-01-394(ಯೋಜನೆ) ಇದರಡಿ 
ಲಭ್ಯವಿರುವ ಉಳಿತಾಯದ ಅನುದಾನದ ಮೊತ್ತದಿಂದ ರೂ.1,500.00ಲಕ್ಷಗಳನ್ನು ಮರು ಹೊಂದಾಣಿಕೆ ಮೂಲಕ ಭರಿಸಲು ಮಂಜೂರಾತಿಯನ್ನು ಮೇಲೆ 
ಓದಲಾದ (0ರ ಆದೇಶದಲ್ಲಿ ನೀಡಲಾಗಿದೆ. 


ಬದ್ಧತೆಯುಳ್ಳ ಜವಾಬ್ದಾರಿಗಳಿಗೆ ಸಂಬಂಧಿಸಿದಂತೆ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕುಗಳು ಹಾಗೂ ಅಪೆಕ್ಸ್‌ ಬ್ಯಾಂಕ್‌ ಏಕಕಾಲಿಕ ಸಾಲ ತೀರುವಳಿ 
ಯೋಜನೆಯಡಿ(ಓಟಿಎಸ್‌) ಸಂಬಂಧಿಸಿದ ಸಾಲ ಹಾಗೂ ಶೇಕಡಾ 6.50ರ ದರದಲ್ಲಿ ಬಡ್ಡಿ ಪಡೆಯಲು ತೀರ್ಮಾನಿಸಿವೆ. ಅದರಂತೆ, ಓದಲಾದ(2)ರ 
ಪ್ರಸ್ತಾವದಲ್ಲಿ ಸಹಕಾರ ಸಂಘಗಳ ನಿಬಂಧಕರು ನಾಲ್ಕು ಸಹಕಾರ ಸಕ್ಕರೆ ಕಾರ್ಯಾನೆಗಳಿಗೆ ಸಂಬಂಧಿಸಿದಂತೆ 08 ಬ್ಯಾಂಕುಗಳ ರೂ.4,355.50ಲಕ್ಷಗಳ 
ಬದ್ಧತೆಯುಳ್ಳ ಜವಾಬ್ದಾರಿಗಳನ್ನು ಕೆಳಕಂಡ ಸಂಬಂಧಿಸಿದ ಬ್ಯಾಂಕುಗಳಿಗೆ ಬಿಡುಗಡೆ ಮಾಡಲು ಕೋರಿರುತ್ತಾರೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೩೧, ೨೦೧೩ ೧೪೧ 





(ರೂ. ಲಕ್ಷಗಳಲ್ಲಿ) 










































































ಕ್ರ ಸಂ. ಸಕ್ಟರೆ ಕಾರ್ಬಾನೆಯ ಹೆಸರು ಬ್ಯಾಂಕಿನ ಹೆಸರು ಅಸಲು ಬಡ್ಡಿ ಒಟ್ಟು ಮೊತ್ತ 
1 2 3 4 ವ 6 
01. ಭಾಗ್ಯಲಕ್ಷ್ಮೀ ಸಹಕಾರಿ ಸಕ್ಕರೆ ಕಾರ್ಬಾನೆ ನಿ. ಅಪೆಕ್ಸ್‌ ಬ್ಯಾಂಕು 432.83 492.48 925.31 
02. ವಾಣಿವಿಲಾಸ ಸಹಕಾರಿ ಸಕ್ಕರೆ ಕಾರ್ಬಾನೆ ನಿ. ಡಿಸಿಸಿಬಿ, 129.71 84.41 214.12 
ತುಮಕೂರು 
ಡಿಸಿಸಿಬಿ, 341.25 223.59 564.84 
ದಾವಣಗೆರೆ 
ಡಿಸಿಸಿಬಿ, 445.77 214.68 660.45 
ಚಿತ್ರದುರ್ಗ 
ಮೊತ್ತ 916.73 522.68 1439.41 
03. ಕರ್ನಾಟಕ ಸಹಕಾರಿ ಸಕ್ಕರೆ ಕಾರ್ಬಾನೆ ನಿ. | ಡಿಸಿಸಿಬಿ, 300.00 181.33 481.33 
ತುಮಕೂರು 
ಕೆಸಿಸಿಬಿ, ಧಾರವಾಡ 44.74 29.67 74.41 
ಮೊತ್ತ 344.74 211.00 555.74 
04. ಪಾಂಡವಪುರ ಸಹಕಾರಿ | ಡಿಸಿಸಿಬಿ, ಮೈಸೂರು 397.99 207.08 605.07 
ಸಕ್ಷರೆ ಕಾರ್ಬಾನೆ ನಿ. 
ಗ್ಯ ನಿ ಡಿಸಿಸಿಬಿ, ಶಿವಮೊಗ್ಗ 321.82 50.35 372.17 
ಡಿಸಿಸಿಬಿ, ದಕ್ಷಿಣ ಕನ್ನಡ 337.74 120.02 457.76 
ಮೊತ್ತ 1057.55 377.45 1435.00 
ಒಟ್ಟು ಮೊತ್ತ 2751.90 1603.60 4355.50 





ಅದರಂತೆ, ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸಿಒ 333 ಸಿಎಲ್‌ ಎಸ್‌ 2012, ಬೆಂಗಳೂರು, ದಿನಾಂಕ:17.11.2012 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಸಹಕಾರ ಹಣಕಾಸು ಸಂಸ್ಥೆಗಳಿಂದ (ಸಹಕಾರಿ ಬ್ಯಾಂಕುಗಳಿಂದ) ಸರ್ಕಾರದ ಖಾತರಿ 
ಮೇಲೆ ಸಹಕಾರ ಸಕ್ಕರೆ ಕಾರ್ಲಾನೆಗಳು ಪಡೆದ ಸಾಲಗಳನ್ನು ಸಂಬಂಧಿಸಿದ ಹಣಕಾಸು ಸಂಸ್ಥೆಗಳಿಗೆ (ಸಹಕಾರಿ ಬ್ಯಾಂಕುಗಳಿಗೆ) ಮರುಪಾವತಿಸಲು ಕೆಳಕಂಡ 
ಷರತ್ತುಗಳಿಗೆ ಒಳಪಟ್ಟು ಒಟ್ಟು ರೂ.4355.50ಲಕ್ಷಗಳನ್ನು ಲೆಕ್ಕಶೀರ್ಷಿಕೆ 6425-00-108-3-58 ಸಹಕಾರ ಸಂಸ್ಥೆಗಳ ಪುನಶ್ಚೇತನ-394 ಸಾಲಗಳು ಇದರಡಿ 
ಬಿಡುಗಡೆ ಮಾಡಲಾಗಿದೆ. 
ಷರತ್ತುಗಳು : 
1. ಈ ಹಣವನ್ನು ನೇರವಾಗಿ ಸಂಬಂಧಿಸಿದ ಸಹಕಾರಿ ಹಣಕಾಸು ಸಂಸ್ಥೆಗಳಿಗೆ (ಬ್ಯಾಂಕುಗಳಿಗೆ) ಸಹಕಾರ ಸಕ್ಕರೆ ಕಾರ್ಲಾನೆಗಳು 
ಪಡೆದ ಸಾಲಗಳಿಗೆ ಜಮಾ ಮಾಡತಕ್ಕದ್ದು. 
2. ಮೇಲಿನ ಒಟ್ಟು ಮೊತ್ತವನ್ನು ಸಂಬಂಧಿಸಿದ ಸಹಕಾರ ಸಕ್ಕರೆ ಕಾರ್ಪಾನೆಗಳಿಗೆ ಪ್ರಸ್ತಾವನೆಯಲ್ಲಿ ನಮೂದಿಸಿರುವಂತೆ ರಾಜ್ಯ 
ಸರ್ಕಾರದಿಂದ ಸಾಲವಾಗಿ ಮಂಜೂರು ಮಾಡಲಾಗಿದೆ. ಈ ಸಾಲಕ್ಕೆ ಆರ್ಥಿಕ ಇಲಾಖೆ ನಿಗದಿಪಡಿಸುವ ಬಡ್ಡಿ ದರ ಮತ್ತು 
ಷರತ್ತುಗಳು ಅನ್ವಯಿಸುತ್ತವೆ. 

ಈ ಹಣವನ್ನು ಸಹಕಾರ ಸಂಘಗಳ ಅಪರ ನಿಬಂಧಕರು(ಪತ್ತುು, ಸಹಕಾರ ಸಂಘಗಳ ನಿಬಂಧಕರ ಕಚೇರಿ, ಬೆಂಗಳೂರು ಇವರು ಹಣ ಸಂದಾಯ 
ರಸೀದಿ ಮೂಲಕ ಸಹಕಾರ ಸಂಘಗಳ ನಿಬಂಧಕರ ಮೇಲು ಸಹಿ ಪಡೆದು ಖಜಾನೆಯಿಂದ ಪಡೆಯತಕ್ಕದ್ದು. ಖಜಾನೆಯಿಂದ ಡ್ರಾ ಮಾಡಿದ ಮೊತ್ತವನ್ನು 
ಕರ್ನಾಟಕ ರಾಜ್ಯ ಸಹಕಾರ ಅಪೆಕ್ಸ್‌ ಬ್ಯಾಂಕ್‌ ನಿಯಮಿತ, ಬೆಂಗಳೂರು ಇಲ್ಲಿ ಠೇವಣಿಸಿ, ನಂತರ ಅಪೆಕ್ಸ್‌ ಬ್ಯಾಂಕಿನಲ್ಲಿರುವ ಸಂಬಂಧಿಸಿದ ಜಿಲ್ಲಾ ಕೇಂದ್ರ 
ಸಹಕಾರ ಬ್ಯಾಂಕುಗಳ ಚಾಲ್ತಿ ಖಾತೆಗೆ ವರ್ಗಾಯಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಎಫ್‌ಡಿ 235 ಇಎಕ್ಸ್‌ಪಿ-2/2012, ದಿನಾಂಕ: 07.11.2012ರ ಸಹಮತಿಯ ಮೇರೆಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಎಸ್‌. ರಮಣರೆಡ್ಡಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ, 
PR. 2245 ಸಹಕಾರ ಇಲಾಖೆ. 


೧೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೩೧, ೨೦೧೩ ಭಾಗ - ೧ 





ಸಹಕಾರ ಸಚಿವಾಲಯ 
ವಿಷಯ: 2012-13ನೇ ಸಾಲಿಗೆ ರಾಜ್ಯದ ಸ್ವಸಹಾಯ ಗುಂಪುಗಳಿಗೆ ಸಹಕಾರ ಸಂಸ್ಥೆಗಳ ಮೂಲಕ ಶೇಕಡಾ 4ರ ಬಡ್ಡಿ ದರದಲ್ಲಿ ಸಾಲ 
ನೀಡುವ ಯೋಜನೆಯಲ್ಲಿ ಬಡ್ಡಿ ಸಹಾಯಧನ ಬಿಡುಗಡೆ ಮಾಡುವ ಬಗ್ಗೆ 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಸಇ 224 ಸಿಎಲ್‌ಎಸ್‌ 2010, ದಿನಾ೦ಕ:20.06.2012 ಮತ್ತು 21.08.2012, 
2. ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ 8 ಟಿಎಫ್‌ಪಿ 2012, ದಿನಾಂಕ:04.10.2012. 
3. ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ: ಸಿಆರ್‌ಡಿ/4/ಕೆ.ಆರ್‌.ಎಫ್‌/2008-09, ದಿನಾಂಕ: 18.10.2012, 
ಪ್ರಸ್ತಾವನೆ : 
ಮೇಲೆ ಓದಲಾದ (1ರ ಆದೇಶದಲ್ಲಿ ಸಹಕಾರ ಕೃಷಿ ಪತ್ತಿನ ಸಂಘಗಳು ರಾಜ್ಯದ ಸ್ವಸಹಾಯ ಗುಂಪುಗಳಿಗೆ ಸಹಕಾರ ಸಂಸ್ಥೆಗಳ ಮೂಲಕ 
ಶೇಕಡಾ 4ರ ಬಡ್ಡಿ ದರದಲ್ಲಿ ಸಾಲವನ್ನು ಒದಗಿಸಿದ ಬಾಬ್ತು ಬಡ್ಡಿ ಸಹಾಯಧನ 2012-13ನೇ ಸಾಲಿನ ವಾರ್ಷಿಕ ಆಯವ್ಯಯ ರೂ.2000.00ಲಕ್ಷಗಳ ಪೈಕಿ 


ಮೊದಲನೇ ಕಂತಿನ ಮೊತ್ತ ರೂ.500.00ಲಕ್ಷಗಳನ್ನು ದಿನಾಂಕ:20.06.2012ರಲ್ಲಿ ಮತ್ತು ಎರಡನೇ ಕಂತಿನ ಮೊತ್ತ ರೂ.500.00ಲಕ್ಷಗಳನ್ನು 
ದಿನಾಂಕ:21.08.2012ರಲ್ಲಿ ಬಿಡುಗಡೆ ಮಾಡಲಾಗಿದೆ. 


ಮೇಲೆ ಓದಲಾದ(3)ರಲ್ಲಿ ಸಹಕಾರ ಸಂಘಗಳ ನಿಬಂಧಕರು ಬಿಡುಗಡೆಗೆ ಬಾಕಿ ಇರುವ ರೂ.689.21ಲಕ್ಷಗಳನ್ನು ಬಿಡುಗಡೆ ಮಾಡುವಂತೆ 
ಕೋರಿರುತಾರೆ. 


ಆರ್ಥಿಕ ಇಲಾಖೆಯ ದಿನಾಂಕ:27.04.2012ರ ಆದೇಶದಲ್ಲಿ ಕಾರ್ಯಕ್ರಮದ ವಾರ್ಷಿಕ ಆಯವ್ಯಯದ ಶೇಕಡಾ 25ರಷ್ಟನ್ನು ಮೊದಲನೇ 
ತ್ರೈಮಾಸಿಕದಲ್ಲಿ ಮತ್ತು ಶೇಕಡಾ 25 ಅನ್ನು ಎರಡನೇ ತ್ರೈಮಾಸಿಕದಲ್ಲಿ ಮತ್ತು ಮೇಲೆ ಓದಲಾದ (2)ರ ಆದೇಶದಲ್ಲಿ ಮೂರನೇ ತ್ರೈಮಾಸಿಕದಲ್ಲಿ ಶೇಕಡಾ 
25ರಷ್ಟನ್ನು ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಅನುಮೋದಿಸಿ ಬಿಡುಗಡೆ ಮಾಡಲು ಅವಕಾಶವಿರುತ್ತದೆ. ಈಗಾಗಲೇ ಮೊದಲನೇ ತ್ರೈಮಾಸಿಕದಲ್ಲಿ 
ರೂ.500.00ಲಕ್ಷಗಳನ್ನು ಮತ್ತು ಎರಡನೇ ತ್ರೈಮಾಸಿಕದಲ್ಲಿ ರೂ.500.00ಲಕ್ಷಗಳನ್ನು ಬಿಡುಗಡೆ ಮಾಡಲಾಗಿದ್ದು, ಮೂರನೇ ತ್ರೈಮಾಸಿಕದಲ್ಲಿ 
ರೂ.500.00ಲಕ್ಷಗಳನ್ನು ಬಿಡುಗಡೆ ಮಾಡಲು ಅವಕಾಶವಿರುತ್ತದೆ. 


ಸದರಿ ಪ್ರಸ್ತಾವವನ್ನು ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡಂತೆ ಆದೇಶವನ್ನು ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸಿಒ 224 ಸಿಎಲ್‌ಎಸ್‌ 2012, ಬೆಂಗಳೂರು, ದಿನಾಂಕ:20.11.2012 
ಪಸಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಸಹಕಾರ ಸಂಸ್ಥೆಗಳು ರಾಜ್ಯದ ಸ್ವಸಹಾಯ ಗುಂಪುಗಳಿಗೆ ಶೇಕಡಾ 4ರ ಬಡ್ಡಿ ದರದಲ್ಲಿ 


ಪ ಕಗ ನು 


ಸಾಲಗಳನ್ನು ಒದಗಿಸಿದ ಬಾಬ್ತು ಬಡ್ಡಿ ಸಹಾಯಧನ 2012-13ನೇ ಸಾಲಿನ ವಾರ್ಷಿಕ ಆಯವ್ಯಯ ರೂ.2000.00ಲಕ್ಷಗಳ ಪೈಕಿ ಮೂರನೇ ಕಂತಿನ ಮೊತ್ತ 
ರೂ.500.00ಲಕ್ಷಗಳನ್ನು ಬಿಡುಗಡೆ ಮಾಡಲು ಮಂಜೂರಾತಿ ನೀಡಲಾಗಿದೆ. 


ಈ ವೆಚ್ಚವನ್ನು 2012-13ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ “2425-00-107-2-45-1067 ಸ್ವಸಹಾಯ ಸಂಘಗಳ ಸಾಲದ ಮೇಲಿನ 
ಬಡ್ಡಿ ಸಹಾಯಧನ ಯೋಜನೆಯಡಿ ಕೆಳಕಂಡಂತೆ ಭರಿಸತಕ್ಕದ್ದು. 


(ರೂ. ಲಕ್ಷಗಳಲ್ಲಿ) 














2425-00-107-2-45-ಸ್ವಸಹಾಯ ವರ್ಗಗಳಿಗೆ ಸಾಲಗಳ ಮೇಲಣ ಬಡ್ಡಿ ಧನಸಹಾಯ-106-ಸಹಾಯಧನ (ಯೋಜನೆ) 351.92 
2425-00-107-2-45-ಸ್ವಸಹಾಯ ವರ್ಗಗಳಿಗೆ ಸಾಲಗಳ ಮೇಲಣ ಬಡ್ಡಿ ಧನಸಹಾಯ-422-ವಿಶೇಷ ಘಟಕ ಯೋಜನೆ (ಯೋಜನೆ) 91.47 
2425-00-107-2-45-ಸ್ವಸಹಾಯ ವರ್ಗಗಳಿಗೆ ಸಾಲಗಳ ಮೇಲಣ ಬಡ್ಡಿ ಧನಸಹಾಯ-423-ಗಿರಿಜನ ಉಪಯೋಜನೆ(ಯೋಜನೆ) 56.61 

ಒಟ್ಟು 500.00 














ಈ ಹಣವನ್ನು ಸಹಕಾರ ಸಂಘಗಳ ಅಪರ ನಿಬಂಧಕರು (ಪತ್ತು, ಸಹಕಾರ ಸಂಘಗಳ ನಿಬಂಧಕರ ಕಚೇರಿ, ಬೆ೦ಗಳೂರು ಇವರು ಹಣ 
ಸಂದಾಯ ರಸೀದಿ ಮೂಲಕ ಸಹಕಾರ ಸಂಘಗಳ ನಿಬಂಧಕರ ಮೇಲು ಸಹಿ ಪಡೆದು ಖಜಾನೆಯಿಂದ ಪಡೆಯತಕ್ಕದ್ದು. ಖಜಾನೆಯಿಂದ ಡ್ರಾ ಮಾಡಿದ 
ಮೊತ್ತವನ್ನು ಕರ್ನಾಟಕ ರಾಜ್ಯ ಸಹಕಾರ ಅಪೆಕ್ಸ್‌ ಬ್ಯಾಂಕ್‌ ನಿಯಮಿತ, ಬೆ೦ಗಳೂರು ಇಲ್ಲಿ ಠೇವಣಿಸತಕ್ಕದ್ದು. ಸಹಕಾರ ಸಂಘಗಳ ನಿಬಂಧಕರು ಸದರಿ 
ಹಣವನ್ನು ಸಂಬಂಧಪಟ್ಟ ಸಂಸ್ಥೆಗಳಿಗೆ ಬಿಡುಗಡೆ ಮಾಡಿ ಉಪಯೋಗ ಪ್ರಮಾಣ ಪತ್ರಗಳನ್ನು ಪಡೆದು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್‌ಡಿ 04 ಟಿಎಫ್‌ಪಿ 2012, ದಿನಾಂಕ: 27.04.2012 ಮತ್ತು 04.10.2012ರಲ್ಲಿ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಲಾದ ವಿತ್ತಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಎಸ್‌. ರಮಣರೆಡ್ಡಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ, 
PR. 2241 ಸಹಕಾರ ಇಲಾಖೆ. 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ವಿಷಯ: 2006-07 ಮತ್ತು 2007-08 ನೇ ಸಾಲಿಗೆ ಕಬ್ಬು ಬೆಳೆದ ರೈತರಿಗೆ ಮತ್ತು ಸಕ್ಕರೆ ಕಾರ್ಪಾನೆಗಳಿಗೆ ರಾಜ್ಯ ಸರ್ಕಾರದಿಂದ ವಿಶೇಷ ನೆರವು. 
ಓದಲಾಗಿದೆ: 1) ದಿನಾಂಕ 12-04-2007 ರಂದು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿನ ತೀರ್ಮಾನಗಳು. 
2) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 58 ಎಸ್‌ಜಿಎಫ್‌ 07(ಭಾ-2) ದಿನಾಂಕ: 13-06-07 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೩೧, ೨೦೧೩ ೧೪೩ 





3) ಸರ್ಕಾರದ ಆದೇಶ ಸಂಖೆ: ಸಿಐ 58 ಎಸ್‌ಜಿಎಫ್‌ 07(ಭಾ-2)ದಿನಾಂಕ: 12-09-07 

4) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 58 ಎಸ್‌ಜಿಎಫ್‌ 07(ಭಾ-2) (2) ದಿನಾಂಕ: 19-10-07 
5) ಸರ್ಕಾರದ ಆದೇಶ ಸಂಖ್ಯೆ ಸಿಐ 58 ಎಸ್‌ಜಿಎಫ್‌ 07(ಭಾ-2) (3) ದಿನಾಂಕ: 02-11-07 
6) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 58 ಎಸ್‌ಜಿಎಫ್‌ 07(ಭಾ-2)(4)) ದಿನಾಂಕ: 01-01-08 
7) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 58 ಎಸ್‌ಜಿಎಫ್‌ 07(ಭಾ-2) ದಿನಾಂಕ: 22-02-08 

8) ಸರ್ಕಾರದ ಆದೇಶ ಸಂಖೆ: ಸಿಐ 58 ಎಸ್‌ಜಿಎಫ್‌ 07(ಭಾ-2) ದಿನಾಂಕ: 20-03-08 

9) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 58 ಎಸ್‌ಜಿಎಫ್‌ 07(ಭಾ-2) (8) ದಿನಾಂಕ: 25-03-08 
10) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 58 ಎಸ್‌ಜಿಎಫ್‌ 07(ಭಾ-2)(9) ದಿನಾಂಕ: 21-05-08 
11) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 58 ಎಸ್‌ಜಿಎಫ್‌ 07(ಭಾ-2) (10) ದಿನಾಂಕ: 30-06-08 
12) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 58 ಎಸ್‌ಜಿಎಫ್‌ 07(ಭಾ-2)(11) ದಿನಾಂಕ: 24-11-08 
13) ಸರ್ಕಾರದ ಆದೇಶ ಸಂಖೆ: ಸಿಐ 58 ಎಸ್‌ಜಿಎಫ್‌ 07(ಭಾ-2)(12) ದಿನಾಂಕ: 02-07-09 
14) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 58 ಎಸ್‌ಜಿಎಫ್‌ 07(ಭಾ-2) (13) ದಿನಾಂಕ: 11-08-09 
15) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 58 ಎಸ್‌ಜಿಎಫ್‌ 07(ಭಾ-2) (14) ದಿನಾಂಕ: 25-11-09 
16) ಸರ್ಕಾರದ ಆದೇಶ ಸಂಖ್ಯೆ ಸಿಐ 298 ಎಸ್‌ಜಿಎಫ್‌ 08 ದಿನಾಂಕ: 05-01-10 

17) ಸರ್ಕಾರದ ತಿದ್ದುಪಡಿ ಆದೇಶ ಸಂಖ್ಯೆ: ಸಿಐ 298 ಎಸ್‌ಜಿಎಫ್‌ 08 ದಿನಾಂಕ: 23-03-10 
18) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 58 ಎಸ್‌ಜಿಎಫ್‌ 07(ಭಾ-2) ದಿನಾಂಕ: 23-03-10 

19) ಸರ್ಕಾರದ ಆದೇಶ ಸಂಖ್ಯೆ ಸಿಐ 58 ಎಸ್‌ಜಿಎಫ್‌ 07(ಭಾ-2) (15) ದಿನಾ೦ಕ: 13-05-11 
20) ಸರ್ಕಾರದ ಆದೇಶ ಸಂಖೆ: ಸಿಐ 19 ಎಸ್‌ಜಿಎಫ್‌ 08(ಭಾ-2) ದಿನಾಂಕ: 12-03-08 

21) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 19 ಎಸ್‌ಜಿಎಫ್‌ 08(ಭಾ-2) ದಿನಾಂಕ: 13-06-08 

22) ಸರ್ಕಾರದ ಆದೇಶ ಸಂಖ್ಯೆ ಸಿಐ 19 ಎಸ್‌ಜಿಎಫ್‌ 08(ಭಾ-2)(2)) ದಿನಾಂಕ: 28-08-08 
23) ಸರ್ಕಾರದ ಆದೇಶ ಸಂಖ್ಯೆ; ಸಿಐ 19 ಎಸ್‌ಜಿಎಫ್‌ 08(ಭಾ-2)(3)) ದಿನಾಂಕ: 16-12-08 
24) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 19 ಎಸ್‌ಜಿಎಫ್‌ 08(4) ದಿನಾಂಕ: 02-01-09 

24) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 19 ಎಸ್‌ಜಿಎಫ್‌ 08(5) ದಿನಾಂಕ: 19-01-09 

26) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 19 ಎಸ್‌ಜಿಎಫ್‌ 08(6) ದಿನಾಂಕ: 07-07-09 

27) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 19 ಎಸ್‌ಜಿಎಫ್‌ 08(7) ದಿನಾಂಕ: 07-12-09 

28) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 19 ಎಸ್‌ಜಿಎಫ್‌ 08(8) ದಿನಾಂಕ: 21-12-10 

29) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 19 ಎಸ್‌ಜಿಎಫ್‌ 08(9) ದಿನಾಂಕ: 25-03-11 

30) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 19 ಎಸ್‌ಜಿಎಫ್‌ 08(10) ದಿನಾಂಕ: 28-02-12 

31) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 19 ಎಸ್‌ಜಿಎಫ್‌ 08(10) ದಿನಾಂಕ: 28-03-12 

32) ಆಯುಕ್ತರು ಕಬ್ಬು ಅಭಿವೃದ್ದಿ ರವರ ಪತ್ರ ಸಂಖ್ಯೆ ಡಿಎಸ್‌ಕೆ/ಎಸ್‌ಟಿಟಿ/04/12-13, ದಿನಾ೦ಕ: 11-08-11 


F< 


ಟ್ಟ 


ಸಾವನೆ: 


ಮೇಲೆ ಓದಲಾದ ಉಲ್ಲೇಖ (2) ರಿಂದ (6) ರಲ್ಲಿರುವ ದಿನಾಂಕ 13-06-07, 12-09-07, 19-10-07, 02-11-07 ಮತ್ತು 01-01-08ರ 
ಸರ್ಕಾರದ ಆದೇಶಗಳಲ್ಲಿ 2006-07ನೇ ಸಾಲಿನ ಸಕ್ಕರೆ ವರ್ಷಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಕಬ್ಬು ಬೆಳೆಗಾರರು ಮತ್ತು ಸಕ್ಕರೆ ಕಾರ್ಪಾನೆಗಳನ್ನು 
ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಸಾಗಾಣಿಕೆ ಸಹಾಯಧನ, ರೂ. 3,62,18,916/- ರೈತರಿಗೆ ಪರಿಹಾರ ಧನ ರೂ. 25,00,00,000/- ಮತ್ತು ಕಾರ್ಪಾನೆಗಳಿಗೆ 
ಸಹಾಯಧನ, ರೂ.21,13,92,000/-ಗಳು ಸೇರಿ ಒಟ್ಟು ರೂ.49,76,10,916/-ಗಳನ್ನು ಬಿಡುಗಡೆ ಮಾಡಲಾಗಿದೆ. 
ಮೇಲೆ ಓದಲಾದ (7) (8) (9) ರಲ್ಲಿರುವ ದಿನಾಂಕ 22-02-08, 20-03-08, ಮತ್ತು 25-03-08ರ ಸರ್ಕಾರದ ಆದೇಶಗಳಲ್ಲಿ ಕಬ್ಬು ಬೆಳೆದ 
ರೈತರಿಗೆ ಪರಿಹಾರ ನೀಡಲು ಕ್ರಮವಾಗಿ ರೂ. 7.00 ಕೋಟಿಗಳು, ರೂ. 6.64 ಕೋಟಿಗಳು ಮತ್ತು ರೂ.1.25,11,000/-ಗಳನ್ನು ಬಿಡುಗಡೆ ಮಾಡಲಾಗಿದೆ. 
ಮೇಲೆ ಓದಲಾದ (10)ರಲ್ಲಿರುವ ದಿನಾಂಕ 21-05-2008ರ ಆದೇಶದಲ್ಲಿ ಕಾರ್ಬಾನೆಗಳು ವಿಸ್ತರಿಸಿದ ಅವಧಿಯಲ್ಲಿ ನಂತರ ಅಂದರೆ 


16-04-2007ರಿಂದ 31-05-07ರ ಅವಧಿಯಲ್ಲಿ ನುರಿಸಿದ ಕಬ್ಬಿಗೆ ಪ್ರತಿ ಟನ್‌ ಕಬ್ಬಿಗೆ ರೂ. 100/- ರಂತೆ ರೂ. 10,00,00,000/-ಗಳ ಸಹಾಯಧನವನ್ನು 
ಬಿಡುಗಡೆ ಮಾಡಲಾಗಿದೆ. 


೧೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೩೧, ೨೦೧೩ ಭಾಗ - ೧ 





ಮೇಲೆ ಓದಲಾದ (1)ರಲ್ಲಿರುವ ದಿನಾಂಕ 30-06-2008ರ ಆದೇಶದಲ್ಲಿ ಬಿಜಾಪುರ, ಮೈಸೂರು ಮತ್ತು ಬೆಳಗಾಂ ಜಿಲ್ಲೆಗಳ ರೈತರಿಗೆ 
ಪರಿಹಾರಧನ ಮತ್ತು ಸಾಗಾಣಿಕೆ ಸಹಾಯಧನ ನೀಡಲು ರೂ.3.00 ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದೆ. 


ಮೇಲೆ ಓದಲಾದ (12) ರಲ್ಲಿರುವ ದಿನಾಂಕ 24-11-2008ರ ಆದೇಶದಲ್ಲಿ ರೈತರಿಗೆ ಪರಿಹಾರ ಧನ ಮತ್ತು ಸಾಗಾಣಿಕೆ ಸಹಾಯಧನ ನೀಡಲು 
ರೂ. 3,03,73,203/-ಗಳನ್ನು ಬಿಡುಗಡೆ ಮಾಡಲಾಗಿದೆ. 


ಮೇಲೆ ಓದಲಾದ (13) ರಲ್ಲಿರುವ ದಿನಾಂಕ 02-07-09ರ ಆದೇಶದಲ್ಲಿ ಬಿಜಾಪುರ, ಗುಲ್ಬರ್ಗಾ, ಬೆಳಗಾಂ ಜಿಲ್ಲೆಗಳಿಂದ ಮಹಾರಾಷ್ಟ್ರ ರಾಜ್ಯದ 
ಸಕ್ಕರೆ ಕಾರಾನೆಗಳಿಗೆ ಮತ್ತು ರಾಜ್ಯದ ಸಕ್ಕರೆ ಕಾರ್ಲಾನೆಗಳಿಗೆ ಸರಬರಾಜು ಮಾಡಿದ ಪ್ರತಿ ಟನ್‌ ಕಬ್ಬಿಗೆ ರೂ. 2/-ರಂತೆ ಸಾಗಾಣಿಕೆ ಸಹಾಯಧನ 
ರೂ. 1,81,07,599/-ಗಳನ್ನು ಬಿಡುಗಡೆ ಮಾಡಲಾಗಿದೆ. 


ಮೇಲೆ ಓದಲಾದ (14) ರಲ್ಲಿರುವ ದಿನಾ೦ಕ 11-08-2009ರ ಆದೇಶದಲ್ಲಿ ಬಿಜಾಪುರ ಜಿಲ್ಲೆ, ಇಂಡಿ ಮತ್ತು ಸಿಂಧಗಿ ತಾಲ್ಲೂಕಿನ ಕಬ್ಬು ಬೆಳೆದು 
ಕಟಾವಾಗದೆ ಜಮೀನಿನಲ್ಲಿಯೇ ಉಳಿದು ನಷ್ಟವಾದ ಕಬ್ಬಿಗೆ ಪ್ರತಿ ಹೆಕ್ಟೇರಿಗೆ ರೂ. 25,000/-ಗಳಂತೆ ರೈತರಿಗೆ ಪಾವತಿಸುವ ಸಲುವಾಗಿ ರೂ.15.00 
ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದೆ. 


ಮೇಲೆ ಓದಲಾದ (15)ರಲ್ಲಿರುವ ದಿನಾಂಕ 25-11-2009ರ ಆದೇಶದಲ್ಲಿ ಬೆಳಗಾವಿ,ಬಿಜಾಪುರ, ಬಾಗಲಕೋಟೆ, ಧಾರವಾಡ, ಗುಲ್ಬರ್ಗಾ, ಜಿಲ್ಲೆಗಳ 
ರೈತರಿಗೆ ಹಾಗೂ ಮೈಸೂರು ಜಿಲ್ಲೆಯ ಬನ್ನಾರಿ ಅಮ್ಮನ್‌ ಶುಗರ್ಸ್‌ ಈ ಕಾರ್ಪಾನೆಗೆ ಸಾಗಾಣಿಕೆ ಸಹಾಯಧನವನ್ನು ಪಾವತಿಸುವ ಸಲುವಾಗಿ ಒಟ್ಟು 
ರೂ.97,83,455/-ಗಳನ್ನು ಬಿಡುಗಡೆ ಮಾಡಲಾಗಿದೆ. 


ಮೇಲೆ ಓದಲಾದ (19) ರಲ್ಲಿರುವ ಸರ್ಕಾರದ ಆದೇಶ ದಿನಾಂಕ: 13-05-2011 ರ ಆದೇಶದಲ್ಲಿ 06-07ನೇ ಸಾಲಿನ ಸಕ್ಕರೆ ವರ್ಷದಲ್ಲಿ 12 
ತಿಂಗಳು ಪೂರೈಸಿ ಪಕ್ಷವಾದ ಕಟಾವಾಗದೆ ಜಮೀನಿನಲ್ಲಿ ಉಳಿದು ನಷ್ಟವಾದ ಕಬ್ಬಿಗೆ, ಕಬ್ಬು ಆಯುಕ್ತರು ಶಿಫಾರಸ್ಸು ಮಾಡಿರುವ ಮೊತ್ತದಲ್ಲಿ ಶೇ.50 ರಷ್ಟು 
ಪರಿಹಾರಧನ ರೂ.4,50,53,932/-ಗಳನ್ನು ಬಾಗಲಕೋಟೆ, ಧಾರವಾಡ, ಬೆಳಗಾವಿ, ಹಾಸನ, ಮತ್ತು ಚಾಮರಾಜನಗರ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಬಿಡುಗಡೆ 
ಮಾಡಲಾಗಿದೆ. 


ಮೇಲೆ ಓದಲಾದ (20) ರಲ್ಲಿರುವ ದಿನಾಂಕ 12-03-2008ರ ಸರ್ಕಾರದ ಆದೇಶದಲ್ಲಿ ರಾಜ್ಯದ ಸಕ್ಕರೆ ಕಾರ್ಲಾನೆಗಳು 07-08ನೇ ಸಾಲಿನ 
ಹಂಗಾಮಿನಲ್ಲಿ ದಿನಾಂಕ: 31-03-2008ರ ಅಂತ್ಯಕ್ಕೆ 12 ತಿಂಗಳು ಮೀರಿ ಪಕ್ವವಾದ ಎಲ್ಲಾ ಕಬ್ಬನ್ನು ನುರಿಸಬೇಕೆಂಬ ಹಿನ್ನಲೆಯಲ್ಲಿ ಸಕ್ಕರೆ ಕಾರ್ಪಾನೆಗಳನ್ನು 
ಪ್ರೋತ್ಸಾಹಿಸುವ ದೃಷ್ಟಿಯಿ೦ದ ಕೆಲವು ವಿನಾಯಿತಿ ಮತ್ತು ಸಹಾಯಧನ ಸೌಲಭ್ಯಗಳನ್ನು ನೀಡಲಾಗುವುದೆಂದು ಆದೇಶಿಸಲಾಗಿದೆ. 

ಮೇಲೆ ಓದಲಾದ (21) ರಲ್ಲಿರುವ ದಿನಾಂಕ 13-06-2008ರ ಆದೇಶದಲ್ಲಿ ರೂ. 2.00 ಕೋಟಿಗಳನ್ನು ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ 
ಕಾರ್ಬಾನೆಗೆ ಬಿಡುಗಡೆ ಮಾಡಲಾಗಿದೆ. 


ಮೇಲೆ ಓದಲಾದ (22) ರಲ್ಲಿರುವ ದಿನಾಂಕ 28-08-2008ರ ಆದೇಶದಲ್ಲಿ ರೂ.100.59 ಲಕ್ಷಗಳನ್ನು ಮೈಸೂರು ಪೇಪರ್‌ ಮಿಲ್ಫ್‌ ಲಿ, ರವರಿಗೆ 
ಬಿಡುಗಡೆ ಮಾಡಲಾಗಿದೆ. 


ಮೇಲೆ ಓದಲಾದ (23) ರಲ್ಲಿರುವ ದಿನಾಂಕ 16-12-2008ರ ಆದೇಶದಲ್ಲಿ ರೂ.6,64,76,652/-ಗಳನ್ನು ನಂದಿ ಸಹಕಾರಿ ಸಕ್ಕರೆ ಕಾರ್ಲಾನೆ ಮತ್ತು 
ದೂದ್‌ ಗಂಗಾ ಸಹಕಾರಿ ಸಕ್ಕರೆ ಕಾರ್ಲಾನೆ. ಈ ಎರಡು ಸಕ್ಕರೆ ಕಾರ್ಪಾನೆಗಳಿಗೆ ಬಿಡುಗಡೆ ಮಾಡಲಾಗಿದೆ. 


ಮೇಲೆ ಓದಲಾದ (24)ರಲ್ಲಿರುವ ದಿನಾಂಕ 02-01-2009ರ ಆದೇಶದಲ್ಲಿ ವಿಸ್ತರಿಸಿದ ಅವಧಿಯಲ್ಲಿ ನುರಿಸಿದ ಕಬ್ಬಿಗೆ ರೂ. 100/-ಗಳ 
ಸಹಾಯಧನ ಬಾಬ್ತು ಶೇ.50 ರಷ್ಟು ರೂ.11.15,00,000/-ಗಳನ್ನು ಹಾಗೂ ಸಾಗಾಣಿಕೆ ಸಹಾಯಧನ ರೂ.7,25,00,000/-ಗಳನ್ನು, ಒಟ್ಟು ಸೇರಿ ರೂ. 
18,40,00,000/-ಗಳನ್ನು ಬಿಡುಗಡೆ ಮಾಡಲಾಗಿದೆ. 


ಮೇಲೆ ಓದಲಾದ (25) ರಲ್ಲಿರುವ ದಿನಾಂಕ 19-01-2009ರ ಆದೇಶದಲ್ಲಿ ರೂ.100/- ಸಹಾಯಧನ ಬಾಬ್ತು ರೂ.4,90,05,135/-ಗಳನ್ನು 
ಬಿಡುಗಡೆ ಮಾಡಲಾಗಿದೆ. 


ಮೇಲೆ ಓದಲಾದ (26) ರಲ್ಲಿರುವ ದಿನಾಂಕ 07-07-2009ರ ಆದೇಶದಲ್ಲಿ ಸಾಗಾಣಿಕೆ ಸಹಾಯಧನ ರೂ.3,69,77.708/-ಗಳನ್ನು ಬಿಡುಗಡೆ 
ಮಾಡಲಾಗಿದೆ. 


ಮೇಲೆ ಓದಲಾದ (27)ರಲ್ಲಿರುವ ದಿನಾಂಕ 07-12-2009ರ ಆದೇಶದಲ್ಲಿ ಸಾಗಾಣಿಕೆ ಸಹಾಯಧನ ರೂ. 3,87,56,200/-ಗಳನ್ನು ಬಿಡುಗಡೆ 
ಮಾಡಲಾಗಿದೆ. 


ಮೇಲೆ ಓದಲಾದ (28)ರಲ್ಲಿರುವ ದಿನಾಂಕ 21-12-2010 ಆದೇಶದಲ್ಲಿ 6 ಸಕ್ಕರೆ ಕಾರಾನೆಗಳಿಗೆ ರೂ.136,52,873/-ಗಳ ಸಾಗಾಣಿಕೆ 
ಸಹಾಯಧನ ಬಿಡುಗಡೆ ಮಾಡಲಾಗಿದೆ. 


ಮೇಲೆ ಓದಲಾದ (29)ರಲ್ಲಿರುವ ದಿನಾಂಕ 25-03-2011ರ ಆದೇಶದಲ್ಲಿ ರಾಜ್ಯದ 15 ಸಕ್ಕರೆ ಕಾರ್ಲಾನೆಗಳಿಗೆ ವಿಸ್ತರಿಸಿದ ಅವಧಿಯಲ್ಲಿ ನುರಿಸಿದ 
ಕಬ್ಬಿಗೆ ರೂ. 16,69,28,964/-ಗಳ ಸಹಾಯಧನವನ್ನು ಬಿಡುಗಡೆ ಮಾಡಲಾಗಿದ್ದು, ಈ 15 ಕಾರಾನೆಗಳಲ್ಲಿ 10 ಕಾರ್ಪಾನೆಗಳು ರಾಜ್ಯ ಸರ್ಕಾರಕ್ಕೆ ಕಬ್ಬು 
ಖರೀದಿ ತೆರಿಗೆ ಮತ್ತು ಇತರೆ ಬಾಕಿಗಳನ್ನು ಉಳಿಸಿಕೊಂಡಿದ್ದು, ಈ 10 ಕಾರ್ಪಾನೆಗಳಿಗೆ ಸಂಬಂಧಿಸಿದಂತೆ ರೂ. 7,43,06,756/-ಗಳನ್ನು ಸರ್ಕಾರದ ಲೆಕ್ಕಕ್ಕೆ 
ಹೊಂದಾಣಿಕೆ ಮಾಡಿಕೊಂಡು ಬಾಕಿ ಉಳಿದ ರೂ. 9,26,22,208/-ಗಳನ್ನು 6 ಕಾರ್ಬಾನೆಗಳಿಗೆ ಬಿಡುಗಡೆ ಮಾಡಲು ಸರ್ಕಾರದ ಮಂಜೂರಾತಿಯನ್ನು 
ನೀಡಲಾಗಿದೆ. 


ಮೇಲೆ ಓದಲಾದ(30)ರಲ್ಲಿರುವ ದಿನಾಂಕ: 28-02-2012ರ ಆದೇಶದಲ್ಲಿ 06-07 ಮತ್ತು 07-08ನೇ ಸಾಲಿನ ಸಕ್ಕರೆ ವರ್ಷದಲ್ಲಿ ವಿಸ್ತರಿಸಿದ 
ಅವಧಿಯಲ್ಲಿ ಕಾರ್ಪಾನೆಯಲ್ಲಿ ನುರಿಸಿದ ಪ್ರತಿ ಟನ್‌ ಕಬ್ಬಿಗೆ ರೂ. 100/-ರಂತೆ ರೂ.153.21 ಲಕ್ಷಗಳ (ಒಂದು ಸಾವಿರದ ನೂರ ಐವತ್ಮೂರು ಲಕ್ಷ 
ಇಪ್ಪತ್ತೊಂದು ಸಾವಿರ ರೂಪಾಯಿಗಳು ಮಾತ್ರ ಸಹಾಯಧನವನ್ನು ಸಂಬಂಧಪಟ್ಟ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಆದ್ಯತೆ ಮೇರೆಗೆ ಬಿಡುಗಡೆ ಮಾಡಲು 
ಸರ್ಕಾರದ ಮಂಜೂರಾತಿಯನ್ನು ನೀಡಲಾಗಿದೆ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೩೧, ೨೦೧೩ ೧೪೫ 





ಮೇಲೆ ಓದಲಾದ (31 ರಲ್ಲಿರುವ ದಿನಾಂಕ: 28-03-2012ರ ಆದೇಶದಲ್ಲಿ ಮರು ಹೊಂದಾಣಿಕೆ ಮೂಲಕ ಆರ್ಥಿಕ ಇಲಾಖೆ ಒದಗಿಸಿದ 
ಹೆಚ್ಚುವರಿ ಅನುದಾನ ರೂ.75.00 ಲಕ್ಷಗಳನ್ನು 07-08ನೇ ಸಾಲಿನ ಸಕ್ಕರೆ ವರ್ಷದಲ್ಲಿ ವಿಸ್ತರಿಸಿದ ಅವಧಿಯಲ್ಲಿ ಕಾರ್ಪಾನೆಗಳಲ್ಲಿ ನುರಿಸಿದ ಪ್ರತಿ ಮೆಟ್ರಿಕ್‌ 
ಟನ್‌ ಕಬ್ಬಿಗೆ ರೂ.100ರಂತೆ ಸಹಾಯ ಧನವನ್ನು ಸಂಬಂಧಪಟ್ಟ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಆದ್ಯತೆಯ ಮೇರೆಗೆ ಬಿಡುಗಡೆ ಮಾಡಲು ಸರ್ಕಾರದ 
ಮಂಜೂರಾತಿಯನ್ನು ನೀಡಲಾಗಿದೆ. 


ಮೇಲೆ (32)ರಲ್ಲಿರುವ ಆಯುಕ್ತರು ಕಬ್ಬು ಅಭಿವೃದ್ದಿ ಹಾಗೂ ಸಕ್ಕರೆ ನಿರ್ದೇಶಕರು ರವರ ದಿನಾಂಕ 12-06-12ರ ಪತ್ರದಲ್ಲಿ 06-07ನೇ ಸಾಲಿಗೆ 
ಸಂಬಂಧಿಸಿದಂತೆ ಕಬ್ಬು ಬೆಳೆದ ರೈತರಿಗೆ ಬಿಡುಗಡೆಗೆ ಬಾಕಿಯಿರುವ ರೂ. 2688.00 ಲಕ್ಷಗಳು, 07-08ನೇ ಸಾಲಿಗೆ ಸಕ್ಕರೆ ಕಾರ್ಲಾನೆಗಳು ವಿಸ್ತರಿಸಿದ 
ಅವಧಿಯಲ್ಲಿ ನುರಿಸಿದ ಕಬ್ಬಿಗೆ ಪ್ರತಿ ಮೆಟ್ರಿಕ್‌ ಟನ್‌ಗೆ ರೂ.100 ರಂತೆ ಬಿಡುಗಡೆಗೆ ಬಾಕಿಯಿರುವ ರೂ. 82152 ಲಕ್ಷಗಳು ಮತ್ತು ಕಾರ್ಪಾನೆಗಳು ರಫ್ತು 
ಮಾಡಿದ ಪ್ರತಿ ಕ್ವಿಂಟಾಲ್‌ ಸಕ್ಕರೆಗೆ ರೂ.100/-ರಂತೆ ಸಹಾಯಧನ ರೂ. 3932.12 ಲಕ್ಷಗಳು ಅಂದರೆ ಒಟ್ಟು ರೂ. 6760.52 ಲಕ್ಷಗಳಲ್ಲಿ 12-13ನೇ ಸಾಲಿನ 
ಆಯವ್ಯಯದಲ್ಲಿ ಒದಗಿಸಿರುವ ಅನುದಾನ ರೂ. 870.00 ಲಕ್ಷಗಳನ್ನು ಹೊರತುಪಡಿಸಿ ಇನ್ನೂ ಹೆಚ್ಚುವರಿಯಾಗಿ ರೂ.5910.52 ಲಕ್ಷಗಳನ್ನು (ಒಟ್ಟು ರೂ. 
6760.52) ಒದಗಿಸುವಂತೆ ಕೋರಿರುತ್ತಾರೆ. 


ಆಯುಕ್ತರು ಕಬ್ಬು ಅಭಿವೃದ್ಧಿ ರವರ ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ ಸಿಐ 82 ಎಸ್‌ಜಿಎಫ್‌ 2012, ಬೆಂಗಳೂರು ದಿನಾಂಕ: 03-08-2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ರಾಜ್ಯದ ಕಬ್ಬು ಬೆಳೆಗಾರರು ಮತ್ತು ಸಕ್ಕರೆ ಕಾರ್ಪಾನೆಗಳನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ 
06-07 ಮತ್ತು 07-08ನೇ ಸಾಲಿಗೆ ಸಂಬಂಧಿಸಿದಂತೆ ಬಿಡುಗಡೆಗೆ ಬಾಕಿ ಇರುವ ಮೊತ್ತವನ್ನು ಪಾವತಿಸುವ ಸಲುವಾಗಿ ರೂ.212.50 ಲಕ್ಷಗಳ (ಇನ್ನೂರ 
ಹನ್ನೆರಡು ಲಕ್ಷ ಐವತ್ತು ಸಾವಿರ ರೂಪಾಯಿಗಳು ಮಾತ್ರ ಸಹಾಯಧನವನ್ನು ಸಂಬಂಧಪಟ್ಟ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಆದ್ಯತೆ ಮೇರೆಗೆ ಬಿಡುಗಡೆ 
ಮಾಡಲು ಸರ್ಕಾರದ ಮಂಜೂರಾತಿಯನ್ನು ನೀಡಲಾಗಿದೆ. 
ಈ ವೆಚ್ಚವನ್ನು 12-13ನೇ ಸಾಲಿನ ಆಯವ್ಯಯದಲ್ಲಿ ಲೆಕ್ಕ ಶೀರ್ಷಿಕೆ 2852-08-201-0-07 Special package to Sugarcane Growers & 
Sugar Industries (Plan)-106 Subsidies ಇದರ ಅಡಿಯಲ್ಲಿ ಒದಗಿಸಿರುವ ಅನುದಾನದಿಂದ ಭರಿಸತಕ್ಕದ್ದು. 
ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು ಬಿಡುಗಡೆ ಮಾಡಲಾದ ಈ ಹಣವನ್ನು ಸರ್ಕಾರದ ಆದೇಶ ದಿನಾಂಕ: 13-06-2007 
ಮತ್ತು 12-03-2008ರಲ್ಲಿ ವಿಧಿಸಲಾಗಿರುವ ನಿಬಂಧನೆ ಮತ್ತು ಮಾರ್ಗಸೂಚಿಗಳನ್ವಯ ಪರಿಶೀಲಿಸಿ, ಹಾಗೂ ಈ ಕುರಿತಾದ ಕ್ಷೇಮುಗಳು ನಿವ್ವಳ 
ಆಧಾರಿತವಾಗಿದ್ದು (ಗೀ! 0881) ಈ ಹಿಂದೆ ಕ್ಷೇಮು ಮಾಡಿಲ್ಲ ಎಂಬುದನ್ನು ಪರಿಶೀಲಿಸಿಕೊಳ್ಳುವ ಷರತ್ತಿಗೊಳಪಟ್ಟು, ಜಿಲ್ಲಾಧಿಕಾರಿಗಳಿಗೆ ಬಿಡುಗಡೆ ಮಾಡಲು 
ಕ್ರಮವಹಿಸತಕ್ಕದು. ವಿತರಿಸಲಾದ ಹಣದ ವಿವರವನ್ನು ಕಬ್ಬು ಅಭಿವೃದ್ಧಿ ಆಯುಕ್ತರು ಜಿಲ್ಲಾಧಿಕಾರಿಗಳಿಂದ ಪಡೆದು ಸರ್ಕಾರಕ್ಕೆ ವರದಿ ಮಾಡುವುದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಎಫ್‌ಡಿ 817 ವೆಚ್ಚ-1/2, ದಿನಾಂಕ: 26-07-12ರಲ್ಲಿ ನೀಡಲಾದ ಸಹಮತಿಯಂತೆ 
ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಶಿವಶಂಕರ್‌ ನಾಯಕ್‌ .ಎಲ್‌ 
ಪೀಠಾಧಿಕಾರಿ (ಸಕ್ಕರೆ), 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 


೧೧,1979 


ಸಹಕಾರ ಸಚಿವಾಲಯ 


ವಿಷಯ: ರಾಜ್ಯದಲ್ಲಿ ಕೃಷಿ ಸಹಕಾರ ಸಂಘಗಳಿಂದ/ಸಹಕಾರ ಬ್ಯಾಂಕುಗಳಿಂದ ರೈತರು ಪಡೆದಂತಹ ಅಲ್ಲಾವಧಿ ಬೆಳೆ ಸಾಲ ಮನ್ನಾ-2012 
ಯೋಜನೆಯಡಿಯಲ್ಲಿ ರೂ.25.000.00 ಕ್ಕೆ ಮೇಲ್ಪಟ್ಟ ಕೃಷಿ ಅಲ್ಪಾವಧಿ ಸಾಲಗಳನ್ನು ಮರುಪಾವತಿಸಲು ಕಾಲಾವಕಾಶ ನೀಡುವ ಕುರಿತು. 


ಓದಲಾಗಿದೆ: |, ಸರ್ಕಾರದ ಆದೇಶ ಸಂಖ್ಯೆ: ಸಿಒ 272 ಸಿಎಲ್‌ಎಸ್‌ 2012, ದಿನಾಂಕ: 23/08/2012. 
2. ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ: ಸಿಆರ್‌ಡಿ/ಸಿಎಬಿ-1/30/12-13, ದಿನಾಂಕ: 03/1/2012. 

ಪ್ರಸ್ತಾವನೆ: 

ಮೇಲೆ ಓದಲಾದ (1ರ ಆದೇಶದಲ್ಲಿ ರಾಜ್ಯದ ರೈತರು ಕೃಷಿ ಸಹಕಾರ ಸಂಘಗಳಿಂದ/ಸಹಕಾರ ಬ್ಯಾಂಕುಗಳಿಂದ ದಿನಾಂಕ: 01/08/2011 ರಿ೦ದ 
25/07/2012 ರವರೆಗೆ ಪಡೆದು ದಿನಾಂಕ: 25/07/2012 ಕ್ಕೆ ಬಾಕಿ ಇರುವ ಬೆಳೆ ಸಾಲವನ್ನು ರೂ. 25,000.00 ವರೆಗೆ ಅಸಲು ಮತ್ತು ಅದಕ್ಕೆ 
ಸಂಬಂಧಪಟ್ಟ ಬಡ್ಡಿಯೊಂದಿಗೆ ಕೆಲವು ಷರತ್ತುಗಳಿಗೊಳಪಟ್ಟು ಸಂಪೂರ್ಣ ಮನ್ನಾ ಮಾಡಲಾಗಿದೆ. 

ಮೇಲೆ ಓದಲಾದ (2)ರ ಪತ್ರದಲ್ಲಿ ಸಹಕಾರ ಸಂಘಗಳ ನಿಬಂಧಕರು ಸಾಲ ಮನ್ನಾ ಘೋಷಣೆ ದಿನಾಂಕ: 25/07/2012 ರಿಂದ ಆದೇಶ 
ಹೊರಡಿಸಿದ ದಿನಾಂಕ: 23/08/2012 ರ ಅವಧಿಯಲ್ಲಿ ತಗಾದೆಗೆ ಬಂದು ಈ ಅವಧಿಯಲ್ಲಿ ರೂ.25,000.00 ಕ್ಕೆ ಮೇಲ್ಪಟ್ಟ ಮೊತ್ತವನ್ನು ಮರುಪಾವತಿಸದೇ 
ಇರುವ ರೈತರಿಗೆ ಸದರಿ ಮೊತ್ತವನ್ನು ಮರುಪಾವತಿಸಲು ಹೆಚ್ಚಿನ ಕಾಲಾವಕಾಶವನ್ನು ನೀಡಲು ಮತ್ತು ಮಾರ್ಪಾಡಿತ ಆದೇಶ ಹೊರಡಿಸಿದ ದಿನಾಂಕದಿಂದ 15 
ದಿನಗಳ ಕಾಲಾವಕಾಶವನ್ನು ನೀಡುವಂತೆ ಕೋರಿರುತ್ತಾರೆ. 

ಸರ್ಕಾರವು ಸದರಿ ಪ್ರಸ್ತಾವವನ್ನು ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಒ 272 ಸಿಎಲ್‌ಎಸ್‌ 2012, ಬೆಂಗಳೂರು, ದಿನಾಂಕ: 14/12/2012. 

ರಾಜ್ಯದ ರೈತರು ಕೃಷಿ ಸಹಕಾರ ಸಂಘಗಳಿಂದ/ ಸಹಕಾರ ಬ್ಯಾಂಕುಗಳಿಂದ ದಿನಾಂಕ: 01/08/2011 ರಿಂದ 25/07/2012 ರವರೆಗೆ ಪಡೆದು 

ದಿನಾಂಕ: 25/07/2012 ಕ್ಕೆ ಬಾಕಿ ಇರುವ ಬೆಳೆ ಸಾಲವು ದಿನಾಂಕ: 23/08/2012 ರವರೆಗೆ ತಗಾದೆಗೆ ಬಂದು ಈ ಅವಧಿಯಲ್ಲಿ ರೂ.25,000.00 ಕೈ 


ಶೆ ಶೆ 


ಮೇಲ್ಪಟ್ಟ ಸಾಲವನ್ನು ಮರುಪಾವತಿಸದೇ ಇರುವ ರೈತರು ರೂ. 25,000.00 ಕ್ಕೆ ಮೇಲ್ಪಟ್ಟ ಸಾಲದ ಮೊತ್ತವನ್ನು ಅದಕ್ಕೆ ಅನ್ವಯಿಸುವ ಸಾಮಾನ್ಯ 


೧೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೩೧, ೨೦೧೩ ಭಾಗ - ೧ 





ಬಡ್ಡಿಯೊಂದಿಗೆ ಈ ಆದೇಶದ ದಿನಾಂಕದಿಂದ 15 ದಿವಸಗಳ ಒಳಗಾಗಿ (ಅಂದರೆ ದಿನಾಂಕ: 29/2/2012 ರೊಳಗಾಗಿ) ಮರುಪಾವತಿಸಿದರೆ 
ರೂ.25,000.00 ವರೆಗಿನ ಸಾಲ ಮನ್ನಾಕ್ಕೆ ಅರ್ಹರಾಗುತ್ತಾರೆ ಎಂದು ಆದೇಶಿಸಲಾಗಿದೆ. 


ಹೀಗೆ ಮನ್ನಾ ಮಾಡಿದ ಮೊತ್ತವನ್ನು ಸಹಕಾರ ಸಂಘಗಳಿಗೆ ಭರಿಸಿ ಕೊಡುವ ಬಗ್ಗೆ ಮೇಲೆ ಓದಲಾದ (1 ರ ಆದೇಶದಲ್ಲಿನ ಷರತ್ತು ಮತ್ತು 
ನಿಬಂಧನೆಗಳು ಅನ್ವಯವಾಗುತ್ತವೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಎಸ್‌. ರಮಣರೆಡ್ಡಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ, 
PR. 2296 ಸಹಕಾರ ಇಲಾಖೆ. 
ಸಹಕಾರ ಸಚಿವಾಲಯ 


ವಿಷಯ: ಕರ್ನಾಟಕ ರಾಜ್ಯ ಕೈಗಾರಿಕೆ ವಾಣಿಜ್ಯ ಸಹಕಾರ ಬ್ಯಾಂಕು ನಿ. ಬೆಂಗಳೂರು ಇದಕ್ಕೆ ಎಆರ್‌ಡಿಆರ್‌ ಸ್ಕೀಮ್‌ 1990 ರ ಅಡಿಯಲ್ಲಿ ರೂ. 
63.79 ಲಕ್ಷ ಬಿಡುಗಡೆ ಮಾಡುವ ಕುರಿತು. 


ಓದಲಾಗಿದೆ: ಸಹಕಾರ ಸಂಘಗಳ ಜಂಟಿ ನಿಬಂಧಕರು (ಆಡಳಿತ ಮತ್ತು ಅಭಿವೃದ್ಧಿ) ಸಹಕಾರ ಸಂಘಗಳ ನಿಬಂಧಕರ ಕಛೇರಿ ಬೆ೦ಗಳೂರು ಇವರ 
ದಿನಾಂಕ: 01/09/2012 ರ ಪತ್ರ ಸಂಖ್ಯೆ: ಆರ್‌ಸಿಎಸ್‌/ಬಿಯುಡಿ/ ಕೈ.ವಾ ಬ್ಯಾಂಕ್‌/ ARDR/2011-12. 
ಪ್ರಸ್ತಾವನೆ: 

ಮೇಲೆ ಓದಲಾದ ಪತ್ರದಲ್ಲಿ ಸಹಕಾರ ಸಂಘಗಳ ಜಂಟಿ ನಿಬಂಧಕರು (ಆಡಳಿತ ಮತ್ತು ಅಭಿವೃದ್ಧಿ) ಇವರು ಕರ್ನಾಟಕ ರಾಜ್ಯ ಕೈಗಾರಿಕಾ ವಾಣಿಜ್ಯ 
ಬ್ಯಾಂಕ್‌ ನಿಯಮಿತ, ಬೆಂಗಳೂರು, ಇದಕ್ಕೆ ವ್ಯವಸಾಯ ಮತ್ತು ಗ್ರಾಮೀಣ ಯಣ ಪರಿಹಾರ ಯೋಜನೆ (ARDR SCHEME) 1990 ರಡಿಯಲ್ಲಿ ರಾಜ್ಯ 
ಸರ್ಕಾರ ದಾಯಿತ್ಚದ ಮೊತ್ತ 63.79 ಲಕ್ಷಗಳನ್ನು ಪಾವತಿಸಲು ಉಚ್ಚ ನ್ಯಾಯಾಲಯದ ರಿಟ್‌ ಸಂಖ್ಯೆ 2415/1992 ರಲ್ಲಿ ಆದೇಶಿಸಲಾಗಿದೆ. ಆದರೆ 12-13 
ನೇ ಸಾಲಿನ ಆಯವ್ಯಯದಲ್ಲಿ ಯಾವುದೇ ಉಳಿತಾಯ ಕಂಡುಬರುವುದಿಲ್ಲ. ಆದಾಗ್ಯೂ ಉಚ್ಚ ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡಲು ಇಲಾಖೆಗೆ 
12-13ನೇ ಸಾಲಿನ ಆಯವ್ಯಯದಲ್ಲಿ ಬೆಳೆ ಸಾಲಕ್ಕಾಗಿ ಬಡ್ಡಿ ಸಹಾಯಧನ ಲೆಕ್ಕಶೀರ್ಷಿಕೆ (2425-00-107-02-41) ಯೋಜನೆಯ ಅನುಷ್ಠಾನಕ್ಕಾಗಿ 
ಹಂಚಿಕೆಯಾಗಿರುವ ಒಟ್ಟು ರೂ. 39,204.41/- ಲಕ್ಷಗಳ ಪೈಕಿ ಸದರಿ ಮೊತ್ತ ರೂ. 63,78,910/-ಗಳನ್ನು ಉಳಿತಾಯವೆಂದು ಪರಿಗಣಿಸಿ, ಈ ಮೊಬಲಗನ್ನು 
ಸದರಿ ಬ್ಯಾಂಕಿಗೆ ಕರ್ನಾಟಕ ವ್ಯವಸಾಯ ಮತ್ತು ಗ್ರಾಮೀಣ ಯಣ ಪರಿಹಾರ ಯೋಜನೆ 1990 ರಡಿಯಲ್ಲಿ ಸಲ್ಲಿಸಬೇಕಾದ ಕ್ಲೈಮ್‌ ಮೊತ್ತ ರೂ. 
1,25,57,820/- ಗಳ ಪೈಕಿ ಉಚ್ಚ ನ್ಯಾಯಾಲಯದ ತೀರ್ಪಿನ ಮೇರೆಗೆ ಶೇ. 50 ರಷ್ಟು ರಾಜ್ಯ ಸರ್ಕಾರ ದಾಯಿತ್ನದ ಮೊತ್ತ ರೂ. 63,78,910/- ಗಳನ್ನು 
ಪಾವತಿಸುವಂತೆ ಹಾಗೂ ಬೆಳೆ ಸಾಲಕ್ಕಾಗಿ ಬಡ್ಡಿ ಸಹಾಯಧನ ಯೋಜನೆಗಾಗಿ ಮುಂದೆ ಒದಗಿಸುವ ಪೂರಕ ಹಂಚಿಕೆಗಳಲ್ಲಿ ಈ ಮೊತ್ತವನ್ನು ಸೇರಿಸಿ 
ಹಂಚಿಕೆ ಮಾಡುವಂತೆ ಕ್ರಮ ಕೈಗೊಳ್ಳಲು ಕೋರಿರುತ್ತಾರೆ. ಸದರಿ ಕೋರಿಕೆಯನ್ನು ಪರಿಗಣಿಸಿ ರಾಜ್ಯ ಸರ್ಕಾರ ದಾಯಿತ್ವದ ಮೊತ್ತವನ್ನು ಬಿಡುಗಡೆ ಮಾಡಲು 
ತೀರ್ಮಾನಿಸಿರುತ್ತದೆ. ಆದುದರಿಂದ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಒ 47 ಸಿಆರ್‌ಸಿ 2011, ದಿನಾಂಕ: 17/11/2012 

ಪ್ರಸ್ಥಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಕೈಗಾರಿಕೆ ವಾಣಿಜ್ಯ ಸಹಕಾರ ಬ್ಯಾಂಕ್‌ ನಿಯಮಿತ, ಬೆಂಗಳೂರು, ಇದಕ್ಕೆ 
ವ್ಯವಸಾಯ ಮತ್ತು ಗ್ರಾಮೀಣ ಯಣ ಪರಿಹಾರ ಯೋಜನೆ (ಗಿ೧೧೧ 50ಗ51/5) 1990 ರಡಿಯಲ್ಲಿ ಪಾವತಿಸಬೇಕಾಗಿರುವ ಮೊತ್ತವನ್ನು 12-13ನೇ 
ಸಾಲಿನ ಪೂರಕ ಅಂದಾಜುಗಳ 2ನೇ ಕಂತಿನಲ್ಲಿ ಲೆಕ್ಕಶೀರ್ಷಿಕೆ 2425-00-108-0-69 — Agriculture and Rural Debt Relief- 100 financial 
Assistance ) (ಯೋಜನೆ) ಇದರಡಿ ರೂ. 63.79 ಲಕ್ಷಗಳನ್ನು ಒದಗಿಸಿ ಬಿಡುಗಡೆ ಮಾಡಲಾಗಿದೆ. 

ಈ ಹಣವನ್ನು ಸಹಕಾರ ಸಂಘಗಳ ಜಂಟಿ ನಿಬಂಧಕರು (ಪಟ್ಟಣ ಬ್ಯಾಂಕುಗಳ ವಿಭಾಗ), ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, ಬೆಂಗಳೂರು 
ಇವರು ಹಣ ಸಂದಾಯ ರಸೀದಿ ಮೂಲಕ ಸಹಕಾರ ಸಂಘಗಳ ನಿಬಂಧಕರ ಮೇಲು ಸಹಿ ಪಡೆದು ಖಜಾನೆಯಿಂದ ಪಡೆಯತಕ್ಕದ್ದು. ಖಜಾನೆಯಿಂದ 
ಪಡೆದ ಮೊತ್ತವನ್ನು ಅಪೆಕ್ಸ್‌ ಬ್ಯಾಂಕಿನಲ್ಲಿರುವ ಕರ್ನಾಟಕ ರಾಜ್ಯ ಕೈಗಾರಿಕೆ ವಾಣಿಜ್ಯ ಸಹಕಾರ ಬ್ಯಾಂಕ್‌ ನಿಯಮಿತದ ಚಾಲ್ತಿ ಖಾತೆಗೆ ವರ್ಗಾಯಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ದಿನಾಂಕ: 17/10/2012 ರ ಅನಧಿಕೃತ ಟಿಪ್ಪಣಿ ಸಂಖ್ಯೆ:ಆಇ 260 ವೆಚ್ಚ-2/2012, ಸಿಒ 47 ಸಿಆರ್‌ಸಿ 2011 
ರಲ್ಲಿ ಸಹಮತಿ ನೀಡಿರುವ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಎಸ್‌. ರಮಣರೆಡ್ಡಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ, 


PR. 2201 ಸಹಕಾರ ಇಲಾಖೆ. 

ಜಲಸಂಪನ್ಮೂಲ ಸಚಿವಾಲಯ 
ವಿಷಯ: ಬಳ್ಳಾರಿ ಜಿಲ್ಲೆ ಹಾಗೂ ತಾಲ್ಲೂಕಿನ ಬಾದನಹಟ್ಟಿ ಏತ ನೀರಾವರಿ ಯೋಜನೆ ಅಭಿವೃದ್ಧಿ ಕಾಮಗಾರಿ ಟೆಂಡರ್‌ ಅನುಮೋದಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ ಸನೀಇ 03 ನಯೋಕಾ 2011 ದಿನಾಂಕ:18.01.201. 


2; ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ 
12/2012-13/5165/ ದಿನಾ೦ಕ:17.09.2012 


ಕ್ರಮಾಂಕ:ಮುಇಂ/ಸನೀ(ಉ)ವ,ಬಿಜೆಪಿಿಬಿ- 
ಪ್ರಸ್ತಾವನೆ: 

ಬಳ್ಳಾರಿ ಜಿಲ್ಲೆ ಹಾಗೂ ತಾಲ್ಲೂಕಿನ ಬಾದನಹಟ್ಟಿ ಏತ ನೀರಾವರಿ ಯೋಜನೆ ಅಭಿವೃದ್ಧಿ ಕಾಮಗಾರಿ ಅಂದಾಜಿಗೆ ಉಲ್ಲೇಖ (1) ರಲ್ಲಿ 
ನಮೂದಿಸಿರುವ ಸರ್ಕಾರದ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋಧನೆ ನೀಡಲಾಗಿದ್ದು ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ 
ಬಿಜಾಪುರರವರು ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೩೧, ೨೦೧೩ ೧೪೭ 





ಸಿವಿಲ್‌ ಕಾಮಗಾರಿಯನ್ನು ಕೈಗೊಳ್ಳಲು ಕರೆಯಲಾದ ಮೊದಲೆರಡು ಟೆಂಡರ್‌ ಕರೆಗಳಿಗೆ ಯಾವುದೇ ಪ್ರತಿಕ್ರಿಯೆ ದೊರಕಿರುವುದಿಲ್ಲಾ. ಮೂರನೇ 
ಬಾರಿಗೆ ಬಳ್ಳಾರಿ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ಇ-ಪ್ರೊಕ್ಕೂರ್‌ಮೆಂಟ್‌ 
ಮೂಲಕ ಕರೆಯಲಾದ ಟೆಂಡರ್‌ ಪ್ರಕಟಣೆಯನ್ನು ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 





ಜಿಲ್ಲಾ ಟೆಂಡರ್‌ ಬುಲೆಟಿನ್‌ 06.08.2012 





ಪ್ರಜಾವಾಣಿ ದಿನ ಪತ್ರಿಕೆ 03.08.2012 














ದಿನಾ೦ಕ:21.08.2012ರಂದು ಇ-ಪೊಕ್ಕೂರ್‌ಮೆಂಟ್‌ ಮೂಲಕ ಟೆಂಡರನ್ನು ತೆರೆದು ಪರಿಶೀಲಿಸಲಾಗಿರುತ್ತದೆ. ಈ ಟೆಂಡರ್‌ ಪ್ರಕಟಣೆಗೆ ಸ್ಪಂದಿಸಿ 
ಮೂರು ಜನ ಗುತ್ತಿಗೆದಾರರು ಭಾಗವಹಿಸಿದ್ದು ವಿವರಗಳು ಕೆಳಕಂಡಂತಿವೆ. ವಿವರಗಳು ಕೆಳಕಂಡಂತಿವೆ. 




















ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ ರೂ.43,10,804/- 
ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ ಅಂದಾಜಿನ ದರಗಳ 
ಶ್ರೀ/ಮೆಸರ್‌ ನಮೂದಿಸಿರುವ ದರಗಳಂತೆ ಹಾಗೂ ಪರಿಷ್ಕರಿಸಿದ ದರಗಳ ಮೇಲಿನ 
ಟೆಂಡರಿನ ಮೊತ್ತ ಶೇಕಡಾವಾರು ಹೆಚ್ಚಳ/ಕಡಿಮೆ 

ಬಿ. ಭೈರಪ್ಪ, ಪಿ.ಡಿ.ಹಳ್ಳಿ ಗುತ್ತಿಗೆದಾರರು 53,44,587/- 23.98 ಹೆಚ್ಚು 
ರಾಮಾಂಜನಿ, ಬಳ್ಳಾರಿ ಗುತ್ತಿಗೆದಾರರು 68,06,018/- 57.88 ಹೆಚ್ಚು 
ಎಂ. ಸಿದ್ದರಾಮನ ಗೌಡ, ಬಳ್ಳಾರಿ, ಗುತ್ತಿಗೆದಾರರು 86,36,535/- 100.34 ಹೆಚ್ಚು 














ಮೇಲ್ಕಂಡಂತೆ ಶ್ರೀ ಬಿ. ಭೈರಪ್ಪ ಪಿ.ಡಿ. ಹಳ್ಳಿ ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿರುವ 
ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದ೦ತೆ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇ.23.98ರಷ್ಟು 


ಹೆಚ್ಚಾಗಿದ್ದು, ಸದರಿಯವರ ಟೆಂಡರ್‌ನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ 
ಇವರು ಮೇಲೆ (2)ರಲ್ಲಿ ಓದಲಾದ ಪತ್ರದಲ್ಲಿ ಶಿಪಾರಸ್ಸು ಮಾಡಿರುತ್ತಾರೆ. 


ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಠರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ.43,10,804/-ಗಳ 
ಮೇಲೆ ಶೇಕಡಾ 14.00 ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ.49,14,317/-ಗಳಿಗೆ ಟೆಂಡರನ್ನು ಅನುಮೋದಿಸಲು ಪರಿಗಣಿಸಿದೆ. 


ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 74 ಏನೀಯೋ (ತಾಂತ್ರಿಕ) 2012, ಬೆಂಗಳೂರು, ದಿನಾಂಕ: 24ನೇ ನವೆಂಬರ್‌ 2012 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ ಬಳ್ಳಾರಿ ಜಿಲ್ಲೆ ಹಾಗೂ ತಾಲ್ಲೂಕಿನ ಬಾದನಹಟ್ಟ ಏತ ನೀರಾವರಿ ಯೋಜನೆ ಅಭಿವೃದ್ಧಿ 
ಕಾಮಗಾರಿಯ ಸಿವಿಲ್‌ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆ೦ಡರಿಗಿಡಲಾದ ಮೊತ್ತ ರೂ.43.10.804/- 
ಗಳ ಮೇಲೆ ಶೇಕಡಾ 14.00 ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ.49,14,317/-ಗಳಿಗೆ (ರೂ. ನಲವತ್ತೊಂಬತ್ತು ಲಕ್ಷ ಹದಿನಾಲ್ಕು ಸಾವಿರದ ಮುನ್ನೂರ 
ಹದಿನೇಳು ಮಾತ್ರಗಳಿಗೆ ಶ್ರೀ ಬಿ. ಭೈರಪ್ಪ, ಪಿ.ಡಿ. ಹಳ್ಳಿ, ಒಂದನೇ ದರ್ಜೆ ಗುತ್ತಿಗೆದಾರರು ರವರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು 
ಅನುಮೋದನೆ ನೀಡಿದೆ. 


1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್‌ಪಿ 2002, ದಿನಾ೦ಕ:20.01.2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ರುದ್ರಮೂರ್ತಿ 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR. 2235 ಜಲ ಸಂಪನ್ಮೂಲ ಇಲಾಖೆ(ಸಣ್ಣ ನೀರಾವರಿ) 


ಜಲಸಂಪನ್ಮೂಲ ಸಚಿವಾಲಯ 
ವಿಷಯ: ಬೆಳಗಾವಿ ಜಿಲ್ಲೆ ಗೋಕಾಕ ತಾಲ್ಲೂಕಿನ ಕಮಲದಿನ್ನಿ ಗ್ರಾಮದ ಹತ್ತಿರ ಘಟಪ್ರಭಾ ನದಿಗೆ ಅಡ್ಡಲಾಗಿ ಬ್ರಿಡ್ಜ್‌ ಕಂ ಬ್ಯಾರೇಜ್‌ ನಿರ್ಮಾಣ 
ಕಾಮಗಾರಿಯ ಟೆಂಡರ್‌ ಅನುಮೋದಿಸುವ ಬಗ್ಗೆ. 


ಓದಲಾಗಿದೆ: |. ಸರ್ಕಾರದ ಆದೇಶ ಸಂಖ್ಯೆ ಸನೀಇ 236 ಮಸಾವಿ 2009(6) (ತಾಂತ್ರಿಕ) ದಿನಾಂಕ:09.07.2010. 


2. ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಕ್ರಮಾಂಕ: 
ಮುಇಂ/ಸನೀ(ಉ)ವಲಯ/ಬಿಜೆಪಿ/ಎಇ-1/2012-13/5757ದಿನಾ೦ಕ:19.10.2012 


೧೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೩೧, ೨೦೧೩ ಭಾಗ - ೧ 





ಪ್ರಸ್ತಾವನೆ: 
ಬೆಳಗಾವಿ ಜಿಲ್ಲೆ ಗೋಕಾಕ ತಾಲ್ಲೂಕಿನ ಕಮಲದಿನ್ನಿ ಗ್ರಾಮದ ಹತ್ತಿರ ಘಟಪ್ರಭಾ ನದಿಗೆ ಅಡ್ಡಲಾಗಿ ಬ್ರಿಡ್ಜ್‌ ಕಂ ಬ್ಯಾರೇಜ್‌ ನಿರ್ಮಾಣ 
ಕಾಮಗಾರಿಯ ರೂ.275.00ಲಕ್ಷ ಮೊತ್ತದ ಅಂದಾಜಿಗೆ ಉಲ್ಲೇಖ (1) ರಲ್ಲಿ ನಮೂದಿಸಿರುವ ಸರ್ಕಾರದ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋಧನೆ 
ನೀಡಲಾಗಿದ್ದು ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರು ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. ಈ ಕಾಮಗಾರಿಯನ್ನು 
ಎ.ಐ.ಬಿ.ಪಿ. ಕಾರ್ಯಕ್ರಮದಡಿ ಕೈಗೊಳ್ಳಲು ಭಾರತ ಸರ್ಕಾರದಿಂದ ಅನುನೋದನೆ ದೊರಕಿದೆ. 


ಈ ಕಾಮಗಾರಿಯನ್ನು ಕೈಗೊಳ್ಳಲು ಬೆಳಗಾವಿ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ-ಪ್ರೊಕ್ಕೂರ್‌ಮೆಂಟ್‌ ಮೂಲಕ ಕರೆಯಲಾದ ಟೆಂಡರ್‌ ಪ್ರಕಟಣೆಯನ್ನು ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 




















ರಾಜ್ಯ ಟೆಂಡರ್‌ ಬುಲೆಟಿನ್‌ 10.08.2012 
ಜಿಲ್ಲಾ ಟೆಂಡರ್‌ ಬುಲೆಟಿನ್‌ 13.08.2012 
ವಿಜಯ ಕರ್ನಾಟಕ ದಿನ ಪತ್ರಿಕೆ 14.08.2012 
ಸಂಯುಕ್ತ ಕರ್ನಾಟಕ ದಿನ ಪತ್ರಿಕೆ 14.08.2012 
ದಿ ನ್ಯೂ ಇಂಡಿಯನ್‌ ಎಕ್ಸ್‌ಪ್ರೆಸ್‌ ದಿನ ಪತ್ರಿಕೆ 15.08.2012 











ದಿನಾ೦ಕ:15.09.2012ರಂದು ಇ-ಪ್ರೊಕ್ಕೂರ್‌ಮೆ೦ಟ್‌ ಮೂಲಕ ಟೆಂಡರನ್ನು ತೆರೆದು ಪರಿಶೀಲಿಸಲಾಗಿರುತ್ತದೆ. ಈ ಟೆಂಡರ್‌ ಪ್ರಕಟಣೆಗೆ ಸ್ಪಂದಿಸಿ 
ಮೂರು ಜನ ಗುತ್ತಿಗೆದಾರರು ಭಾಗವಹಿಸಿದ್ದು ಈ ಪೈಕಿ ಒಬ್ಬರು ಗುತ್ತಿಗೆದಾರರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ. ಇವರ ಆರ್ಥಿಕ ಬಿಡ್‌ ಅನ್ನು 
ದಿನಾಂಕ:25.09.2012ರಂದು ತೆರೆಯಲಾಗಿದ್ದು ವಿವರಗಳು ಕೆಳಕಂಡಂತಿವೆ. 

















ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ.2,69,84,602/- 
ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ ಪರಿಷ್ಠರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ.2,84,48,157/- 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ ಅಂದಾಜಿನ ಪರಿಷ್ಕರಿಸಿದ ದರಗಳ 
ಶ್ರೀ/ಮೆಸರ್‌ ನಮೂದಿಸಿರುವ ದರಗಳಂತೆ ದರಗಳ ಮೇಲಿನ ಮೇಲಿನ ಶೇಕಡಾವಾರು 
7 ಟೆಂಡರಿನ ಮೊತ್ತ ಶೇಕಡಾವಾರು ಹೆಚ್ಚಳ/ಕಡಿಮೆ ಹೆಚ್ಚಳ/ಕಡಿಮೆ 
ದೇವೀಂದಪ್ಪ ಗೌಡ ಎಂ.ಬೀರಾದಾರ, ಒಂದನೇ 3,09,51,895/- 14.70 ಹೆಚ್ಚು 8.801 ಹೆಚ್ಚು 
ದರ್ಜೆ ಗುತ್ತಿಗೆದಾರರು 

















ಮೇಲ್ಕಂಡಂತೆ ಶ್ರೀ ದೇವೀಂದ್ರಪ್ಪ ಗೌಡ ಎಂ.ಬೀರಾದಾರ, ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿರುವ 
ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಠರಿಸಿದಂತೆ ಟೆ೦ಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇ. 8.801ರಷ್ಟು 
ಹೆಚ್ಚಾಗಿದ್ದು, ಸದರಿಯವರ ಟೆಂಡರ್‌ನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ 
ಇವರು ಮೇಲೆ (2)ರಲ್ಲಿ ಓದಲಾದ ಪತ್ರದಲ್ಲಿ ಶಿಪಾರಸ್ಸು ಮಾಡಿರುತ್ತಾರೆ. 


ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ. 2,84,48,157/-ಗಳ 
ಮೇಲೆ ಶೇಕಡಾ 8.80ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ.3.09,51,595/-ಗಳಿಗೆ ಟೆಂಡರನ್ನು ಅನುಮೋದಿಸಲು ಪರಿಗಣಿಸಿದೆ. 


ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 115 ಅಪಿಬಂ(ತಾಂತ್ರಿಕ) 2012, ಬೆಂಗಳೂರು, ದಿನಾಂಕ: 24ನೇ ನವೆಂಬರ್‌ 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ ಗೋಕಾಕ ತಾಲ್ಲೂಕಿನ ಕಮಲದಿನ್ನಿ ಗ್ರಾಮದ ಹತ್ತಿರ ಘಟಪ್ರಭಾ ನದಿಗೆ 


ಅಡ್ಡಲಾಗಿ ಬ್ರಿಡ್ಜ್‌ ಕಂ ಬ್ಯಾರೇಜ್‌ ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಠರಿಸಿದಂತೆ ಟೆಂಡರಿಗಿಡಲಾದ 
ಮೊತ್ತ ರೂ. 2,84,48,157/-ಗಳ ಮೇಲೆ ಶೇಕಡಾ 8.80ರಷ್ಟು ಹೆಚ್ಚಿನ ದರಗಳಿಗೆ ಅ೦ದರೆ ರೂ.3,09,51,595/-ಗಳಿಗೆ (ರೂ. ಮೂರು ಕೋಟಿ ಒಂಬತ್ತು ಲಕ್ಷ 
ಐವತ್ತೊಂದು ಸಾವಿರದ ಐದು ನೂರ ತೊಂಭತ್ತೈದು ಮಾತುಗಳಿಗೆ ಶ್ರೀ ದೇವೀ೦ದ್ರಪ್ಪ ಗೌಡ ಎಂ.ಬೀರಾದಾರ, ಒಂದನೇ ದರ್ಜೆ ಗುತ್ತಿಗೆದಾರರು ರವರಿಗೆ 


ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 
1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ; ಎಫ್‌ಡಿ 1 ಟಿಎಫ್‌ಪಿ 2002, ದಿನಾಂಕ:20.01.2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ರುದ್ರಮೂರ್ತಿ 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR. 2228 ಜಲ ಸಂಪನ್ಮೂಲ ಇಲಾಖೆ(ಸಣ್ಣ ನೀರಾವರಿ) 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೩೧, ೨೦೧೩ ೧೪೯ 





ಜಲಸಂಪನ್ಮೂಲ ಸಚಿವಾಲಯ 
ವಿಷಯ: 1. ಬಳ್ಳಾರಿ ಜಿಲ್ಲೆ ಹಾಗೂ ತಾಲ್ಲೂಕಿನ ಬಾದನಹಟ್ಟಿ ಏತ ನೀರಾವರಿ ಯೋಜನೆಗೆ ನಿರಂತರ ವಿದ್ಯುತ್‌ ಸಂಪರ್ಕ ಕಲ್ಪಿಸುವ 
ಕಾಮಗಾರಿಯ ಟೆಂಡರ್‌ ಅನುಮೋದಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 03 ನಯೋಕಾ 2011 ದಿನಾ೦ಕ:18.01.2012. 


2. ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಕ್ರಮಾಂಕ: ಮುಇಂ/ಸನೀ(ಉ)ವ.ಬಿಜೆಪಿ/ಪಿಬಿ- 
12/2012-13/5182/ ದಿನಾ೦ಕ:17.09.2012 


ಪ್ರಸ್ತಾವನೆ: 
ಬಳ್ಳಾರಿ ಜಿಲ್ಲೆ ಹಾಗೂ ತಾಲ್ಲೂಕಿನ ಬಾದನಹಟ್ಟ ಏತ ನೀರಾವರಿ ಕಾಮಗಾರಿ ಅಂದಾಜಿಗೆ ಉಲ್ಲೇಖ (1) ರಲ್ಲಿ ನಮೂದಿಸಿರುವ ಸರ್ಕಾರದ 


ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋಧನೆ ನೀಡಲಾಗಿದ್ದು ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರು ತಾಂತ್ರಿಕ 
ಮಂಜೂರಾತಿ ನೀಡಿರುತ್ತಾರೆ. 


ಮೇಲ್ಕಂಡ ಕಾಮಗಾರಿಯು ಸಿವಿಲ್‌ ಹಾಗೂ ವಿದ್ಯುತ್‌ ಸಂಪರ್ಕ ಒದಗಿಸುವ ಕಾಮಗಾರಿಗಳನ್ನು ಒಳಗೊಂಡಿದ್ದು ಈ ಕಾಮಗಾರಿಗಳಿಗೆ 
ಕಾರ್ಯಪಾಲಕ ಇಂಜಿನಿಯರ್‌, ಸ.ನೀ.ವಿಭಾಗ, ಬಳ್ಳಾರಿರವರು ಪ್ರತ್ಯೇಕವಾಗಿ ಟೆ೦ಡರ್‌ ಕರೆದಿರುತ್ತಾರೆ. ವಿದ್ಯುತ್‌ ಸಂಪರ್ಕ ಒದಗಿಸುವ ಕಾಮಗಾರಿಯನ್ನು 
ಕೈಗೊಳ್ಳಲು ಕರೆಯಲಾದ ಮೊದಲೆರಡು ಟೆಂಡರ್‌ ಕರೆಗಳಿಗೆ ಯಾವುದೇ ಪ್ರತಿಕ್ರಿಯೆ ದೊರಕಿರುವುದಿಲ್ಲಾ. ಮೂರನೇ ಬಾರಿಗೆ ಬಳ್ಳಾರಿ ಸಣ್ಣ ನೀರಾವರಿ 
ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ಇ-ಪ್ರೊಕ್ಕೂರ್‌ಮೆ೦ಟ್‌ ಮೂಲಕ ಕರೆಯಲಾದ ಟೆಂಡರ್‌ 
ಪ್ರಕಟಣೆಯನ್ನು ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 





ಜಿಲ್ಲಾ ಟೆಂಡರ್‌ ಬುಲೆಟಿನ್‌ 06.08.2012 














ಪ್ರಜಾವಾಣಿ ದಿನ ಪತ್ರಿಕೆ 03.08.2012 





ದಿನಾ೦ಕ:21.08.2012ರಂದು ಇ-ಪ್ರೊಕ್ಕೂರ್‌ಮೆ೦ಟ್‌ ಮೂಲಕ ಟೆಂಡರನ್ನು ತೆರೆದು ಪರಿಶೀಲಿಸಲಾಗಿರುತ್ತದೆ. ಈ ಟೆಂಡರ್‌ ಪ್ರಕಟಣೆಗೆ ಸ್ಪಂದಿಸಿ 
ಒಬ್ಬರು ಗುತ್ತಿಗೆದಾರರು ಮಾತ್ರ ಭಾಗವಹಿಸಿದ್ದು ಇವರು ಅರ್ಹತೆ ಹೊಂದಿರುತ್ತಾರೆ.ವಿವರಗಳು ಕೆಳಕಂಡಂತಿವೆ. 














ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ ರೂ. 14,98,892/- 
ಪರಿಷ್ಠರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ ಅಂದಾಜಿನ ದರಗಳ 
ಶ್ರೀ/ಮೆಸರ್ಸ್‌ ನಮೂದಿಸಿರುವ ಹರಗ40ಕ್ಕ ಹಾಗೂ ಪರಿಷ್ಕರಿಸಿದ ದರಗಳ ಮೇಲಿನ 
ಬಂತೂ ಮೂತ್ರ ಶೇಕಡಾವಾರು ಹೆಚ್ಚಳ/ಕಡಿಮೆ 
ಮೆ: ಮದೀನ ಎಲೆಕ್ಟಿಕಲ್ಸ್‌ (ಶ್ರೀ ಜಹಾಂಗೀರ್‌ 17,23,728/- 15.00 
ಸಾಬ್‌) ಗುತ್ತಿಗೆದಾರರು ಹೆಚ್ಚು 














ಮೇಲ್ಕಂಡಂತೆ ಮೆ: ಮದೀನ ಎಲೆಕ್ಟಿಕಲ್ಸ್‌ (ಶ್ರೀ ಜಹಾಂಗೀರ್‌ ಸಾಬ್‌) ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ 
ಹೊಂದಿರುವ ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆ೦ಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇ. 
15.00ರಷ್ಟು ಹೆಚ್ಚಾಗಿದ್ದು. ಸದರಿಯವರ ಟೆಂಡರ್‌ನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, 
ಬಿಜಾಪುರ ಇವರು ಮೇಲೆ (2)ರಲ್ಲಿ ಓದಲಾದ ಪತ್ರದಲ್ಲಿ ಶಿಪಾರಸ್ಸು ಮಾಡಿರುತ್ತಾರೆ. 

ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ.14,98,892/-ಗಳ 
ಮೇಲೆ ಶೇಕಡಾ 14.00 ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ.17,08,737/-ಗಳಿಗೆ ಟೆಂಡರನ್ನು ಅನುಮೋದಿಸಲು ಪರಿಗಣಿಸಿದೆ. 


ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 75 ಏನೀಯೋ (ತಾಂತ್ರಿಕ) 2012,ಬೆಂಗಳೂರು, ದಿನಾಂಕ: 24ನೇ ನವೆಂಬರ್‌ 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬಳ್ಳಾರಿ ಜಿಲ್ಲೆ ಹಾಗೂ ತಾಲ್ಲೂಕಿನ ಬಾದನಹಟ್ಟಿ ಏತ ನೀರಾವರಿ ಯೋಜನೆಗೆ ನಿರಂತರ 


ವಿದ್ಯುತ್‌ ಸಂಪರ್ಕ ಕಲ್ಪಿಸುವ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಠರಿಸಿದಂತೆ ಟೆ೦ಡರಿಗಿಡಲಾದ ಮೊತ್ತ 
ರೂ.14,98,892/-ಗಳ ಮೇಲೆ ಶೇಕಡಾ 14.00 ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ.17,08,737/-ಗಳಿಗೆ (ರೂ. ಹದಿನೇಳು ಲಕ್ಷ ಎಂಟು ಸಾವಿರದ ಏಳು 
ನೂರ ಮೂವತ್ತೇಳು ಮಾತ್ರಗಳಿಗೆ ಶ್ರೀ ಮೆ: ಮದೀನ ಎಲೆಕ್ಟಿಕಲ್ಸ್‌ (ಶ್ರೀ ಜಹಾಂಗೀರ್‌ ಸಾಬ್‌), ಒಂದನೇ ದರ್ಜೆ ಗುತ್ತಿಗೆದಾರರು ರವರಿಗೆ ಕೆಳಕಂಡ 


ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 


1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 


೧೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೩೧, ೨೦೧೩ ಭಾಗ - ೧ 





ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್‌ಡಿ 1 ಟಿಎಫ್‌ಪಿ 2002, ದಿನಾಂಕ:20.01.2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ರುದ್ರಮೂರ್ತಿ 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR. 2222 ಜಲ ಸಂಪನ್ಮೂಲ ಇಲಾಖೆ(ಸಣ್ಣ ನೀರಾವರಿ) 
ಜಲಸಂಪನ್ಮೂಲ ಸಚಿವಾಲಯ 
ವಿಷಯ: ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲ್ಲೂಕಿನ ಬೋರೆಗಾ೦ವ ಗ್ರಾಮದ ಹತ್ತಿರ ದೂದಗಂಗಾ ನದಿಯಿಂದ ಏತ ನೀರಾವರಿ ಯೋಜನೆಗೆ 


ವಿದ್ಯುತ್‌ ಸಂಪರ್ಕ ಕಲ್ಪಿಸುವ ಕಾಮಗಾರಿ ಟೆಂಡರ್‌ ಅನುಮೋದಿಸುವ ಬಗ್ಗೆ. 


ಓದಲಾಗಿದೆ: | ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 10 ನಯೋಕಾ 2007 ದಿನಾಂಕ:13.05.2008. 


2. ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ 


ಕ್ರಮಾಂಕ: ಮುಇಂ/ಸನೀ(ಉ)ವಲಯಬಿಜೆಪಿ/ಎಇ-1/2012-13/5351/ ದಿನಾಂಕ: 25.09.2012 


(GL 
೩ 


ಪ್ರಸ್ತಾವನೆ: 
ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲ್ಲೂಕಿನ ಬೋರೆಗಾ೦ವ ಗ್ರಾಮದ ಹತ್ತಿರ ದೂದಗಂಗಾ ನದಿಯಿಂದ ಏತ ನೀರಾವರಿ ಯೋಜನೆಗೆ ಕಾಮಗಾರಿ 
ಅಂದಾಜಿಗೆ ಉಲ್ಲೇಖ (1) ರಲ್ಲಿ ನಮೂದಿಸಿರುವ ಸರ್ಕಾರದ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋಧನೆ ನೀಡಲಾಗಿದ್ದು ಮುಖ್ಯ ಇಂಜಿನಿಯರ್‌, ಸಣ್ಣ 


ನೀರಾವರಿ ಉತ್ತರ ವಲಯ ಬಿಜಾಪುರರವರು ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 


ಈ ಕಾಮಗಾರಿಯನ್ನು ವಿದ್ಯುತ್‌ ಸಂಪರ್ಕ ಕಾಮಗಾರಿ ಹೊರತುಪಡಿಸಿ ಟೆಂಡರ್‌ ಆದಾರದ ಮೇಲೆ ಕೈಗೊಂಡಿದ್ದು ಇದು ಪ್ರಗತಿಯಲ್ಲಿರುತ್ತದೆ. 
ವಿದ್ಯುತ್‌ ಸಂಪರ್ಕ ಕಲ್ಪಿಸುವ ಕಾಮಗಾರಿಯ ರೂ.5,45,615/-ಗಳ ವಿವರವಾದ ಅಂದಾಜು ಪತ್ರಿಕೆಗೆ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ 
ವಲಯರು ತಾಂತ್ರಿಕ ಅನುಮೋದನೆ ನೀಡಿರುತ್ತಾರೆ. ಈ ಕಾಮಗಾರಿಯನ್ನು ಕೈಗೊಳ್ಳಲು ಬೆಳಗಾವಿ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ಇ-ಪ್ರೊಕ್ಕೂರ್‌ಮೆ೦ಂಟ್‌ ಮೂಲಕ ಕರೆಯಲಾದ ಅಲ್ಪಾವಧಿ ಟೆಂಡರ್‌ ಪ್ರಕಟಣೆಯನ್ನು ಕೆಳಕಂಡ 
ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 











ಜಿಲ್ಲಾ ಟೆಂಡರ್‌ ಬುಲೆಟಿನ್‌ 06.08.2012 
ಕನ್ನಡಮ್ಮ ದಿನ ಪತ್ರಿಕೆ 07.08.2012 
ಸಿರಿನಾಡು ದಿನ ಪತಿಕೆ 07.08.2012 














ಇ-ಪ್ರೊಕ್ಕೂರ್‌ಮೆಂಟ್‌ ಮೂಲಕ ಟೆಂಡರನ್ನು ತೆರೆದು ಪರಿಶೀಲಿಸಲಾಗಿರುತ್ತದೆ. ಈ ಟೆಂಡರ್‌ ಪ್ರಕಟಣೆಗೆ ಸ್ಪಂದಿಸಿ ಇಬ್ಬರು ಗುತ್ತಿಗೆದಾರರು ಮಾತ್ರ 
ಭಾಗವಹಿಸಿದ್ದು ಇವರು ಅರ್ಹತೆ ಹೊಂದಿರುತ್ತಾರೆ. ವಿವರಗಳು ಕೆಳಕ೦ಡಂತಿವೆ. 

















ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ರೂ.4,88,510/- 
ಟೆಂಡರಿಗೆ ಇಡಲಾದ ಮೊತ್ತ 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ ಅಂದಾಜಿನ ದರಗಳ/ 
ಶ್ರೀ/ಮೆಸರ್ಸ್‌ ನಮೂದಿಸಿರುವ: ರಗ ಪರಿಷ್ಕರಿಸಿದ ದರಗಳ ಮೇಲಿನ 
ಜು ಪು ಶೇಕಡಾವಾರು ಹೆಚ್ಚಳ/ಕಡಿಮೆ 
ಪ್ರಕಾಶ ಅಪ್ಪಾಸಾಬ ಅಂಬಿ ಒಂದನೇ ದರ್ಜೆ ಗುತ್ತಿಗೆದಾರರು 5,57,409/- 14.10 ಹೆಚ್ಚು 
ಕಲಗೌಡ ಬಾಬಾ ಗೌಡ ಪಾಟೀಲ ಒಂದನೇ ದರ್ಜೆ ಗುತ್ತಿಗೆದಾರರು 5,89,888/- 20.75 ಹೆಚ್ಚು 














ಮೇಲ್ಕಂಡಂತೆ ಶ್ರೀ ಪ್ರಕಾಶ ಅಪ್ಪಾಸಾಬ ಅಂಬಿ, ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿರುವ ಗುತ್ತಿಗೆದಾರರಾಗಿದ್ದು 
ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಠರಿಸಿದಂತೆ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇ. 14.10ರಷ್ಟು ಹೆಚ್ಚಾಗಿದ್ದು, 
ಸದರಿಯವರ ಟೆಂಡರ್‌ನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರು ಮೇಲೆ 
(2)ರಲ್ಲಿ ಓದಲಾದ ಪತ್ರದಲ್ಲಿ ಶಿಪಾರಸ್ಸು ಮಾಡಿರುತ್ತಾರೆ. 

ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ.4,88,510/-ಗಳ ಮೇಲೆ 
ಶೇಕಡಾ ಶೇಕಡಾ14.00ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ. 5,56,901/-ಗಳಿಗೆ ಟೆಂಡರನ್ನು ಅನುಮೋದಿಸಲು ಪರಿಗಣಿಸಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 77 ಏನೀಯೋ (ತಾಂತ್ರಿಕ) 2012, ಬೆಂಗಳೂರು, ದಿನಾಂಕ: 24ನೇ ನವೆಂಬರ್‌ 2012 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲ್ಲೂಕಿನ ಬೋರೆಗಾ೦ವ ಗ್ರಾಮದ ಹತ್ತಿರ ದೂದಗಂಗಾ 
ನದಿಯಿಂದ ಏತ ನೀರಾವರಿ ಯೋಜನೆಗೆ ವಿದ್ಯುತ್‌ ಸಂಪರ್ಕ ಕಲ್ಪಿಸುವ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೩೧, ೨೦೧೩ ೧೫೧ 





ಪರಿಷ್ಕರಿಸಿದಂತೆ ಟೆಂಡರಿಗಿಡಲಾದ ಮೊತ್ತ ರೂ.4,88,510/-ಗಳ ಮೇಲೆ ಶೇಕಡಾ ಶೇಕಡಾ14.00ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ. 5,56,901/-ಗಳಿಗೆ 
(ರೂ. ಐದು ಲಕ್ಷ ಐವತ್ತಾರು ಸಾವಿರದ ಒಂಭೈನೂರ ಒಂದು ಮಾತ್ರಗಳಿಗೆ ಶ್ರೀ ಪ್ರಕಾಶ ಅಪ್ಪಾಸಾಬ ಅಂಬಿ, ಒಂದನೇ ದರ್ಜೆ ಗುತ್ತಿಗೆದಾರರು ರವರಿಗೆ 
ಕೆಳಕ೦ಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 
I ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ; ಎಫ್‌ಡಿ 1 ಟಿಎಫ್‌ಪಿ 2002, ದಿನಾಂಕ:20.01.2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ರುದ್ರಮೂರ್ತಿ 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR. 2219 ಜಲ ಸಂಪನ್ಮೂಲ ಇಲಾಖೆ(ಸಣ್ಣ ನೀರಾವರಿ) 


ಜಲಸಂಪನ್ಮೂಲ ಸಚಿವಾಲಯ 
ವಿಷಯ: ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲ್ಲೂಕಿನ ಯಾದಗುಡ್ಡ ಗ್ರಾಮದ ಹತ್ತಿರ ಕೆರೆ ನಿರ್ಮಾಣ ಕಾಮಗಾರಿಯ ಟೆಂಡರ್‌ ಅನುಮೋದಿಸುವ ಬಗ್ಗೆ. 

ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಸನೀಇ12ಮಸಾವಿ 2011(5)(ತಾಂತ್ರಿಕ) ದಿನಾ೦ಕ:27.06.2011 

2.ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಕ್ರಮಾಂಕ:ಮುಇಂ/ಸನೀಉ)ವಲಯ/ಬಿಜೆಪಿ/ಎಇ- 

1/2012-13/5760 ದಿನಾ೦ಕ:19.10.2012 
ಪ್ರಸ್ತಾವನೆ: 

ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲ್ಲೂಕಿನ ಯಾದಗುಡ್ಡ ಗ್ರಾಮದ ಹತ್ತಿರ ಕೆರೆ ನಿರ್ಮಾಣ ಕಾಮಗಾರಿ ಅಂದಾಜಿಗೆ ಉಲ್ಲೇಖ (1) ರಲ್ಲಿ ನಮೂದಿಸಿರುವ 

ಸರ್ಕಾರದ ಆದೇಶದಲ್ಲಿ ರೂ.140.00ಲಕ್ಷಗಳಿಗೆ ಆಡಳಿತಾತ್ಮಕ ಅನುಮೋಧನೆ ನೀಡಲಾಗಿದ್ದು ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ 


ಬಿಜಾಪುರರವರು ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. ಈ ಕಾಮಗಾರಿಯನ್ನು ಎ.ಐ.ಬಿ.ಪಿ. ಕಾರ್ಯಕ್ರಮದಡಿ ಕೈಗೊಳ್ಳಲು ಭಾರತ ಸರ್ಕಾರದಿಂದ 
ಅನುನೋದನೆ ದೊರಕಿದೆ. 


ಈ ಕಾಮಗಾರಿಯನ್ನು ಕೈಗೊಳ್ಳಲು ಬೆಳಗಾವಿ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ-ಪ್ರೊಕ್ಕೂರ್‌ಮೆ೦ಟ್‌ ಮೂಲಕ ಕರೆಯಲಾದ ಟೆಂಡರ್‌ ಪ್ರಕಟಣೆಯನ್ನು ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 























ಜಿಲ್ಲಾ ಟೆಂಡರ್‌ ಬುಲೆಟಿನ್‌ 12.12.2011 
ಪ್ರಜಾವಾಣಿ ದಿನ ಪತ್ರಿಕೆ 18.12.2011 
ಸಂಯುಕ್ತ ಕರ್ನಾಟಕ ದಿನ ಪತ್ರಿಕೆ 17.12.2011 
ಟೈಮ್ಸ್‌ ಆಫ್‌ ಇಂಡಿಯಾ ದಿನ ಪತ್ರಿಕೆ 18.12.2011 





ದಿನಾ೦ಕ:16.01.2012ರಂದು ಇ-ಪ್ರೊಕ್ಕೂರ್‌ಮೆ೦ಟ್‌ ಮೂಲಕ ಟೆಂಡರನ್ನು ತೆರೆದು ಪರಿಶೀಲಿಸಲಾಗಿರುತ್ತದೆ. ಈ ಟೆಂಡರ್‌ ಪ್ರಕಟಣೆಗೆ ಸ್ಪಂದಿಸಿ 
ಒಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದು ಇವರು ಅರ್ಹತೆ ಹೊಂದಿರುತ್ತಾರೆ. ಈ ಕಾಮಗಾರಿಯಲ್ಲಿ ಭೂಸ್ವಾಧೀನ ಪಕ್ರಿಯೆಯಿಂದಾಗಿ ಆರ್ಥಿಕ ಬಿಡ್‌ 
ತೆರೆಯಲು ವಿಳಂಭವಾಗಿದ್ದು ಇವರ ಆರ್ಥಿಕ ಬಿಡ್‌ ಅನ್ನು ದಿನಾ೦ಕ:14.09.2012ರಂದು ತೆರೆಯಲಾಗಿದ್ದು ವಿವರಗಳು ಕೆಳಕಂಡಂತಿವೆ. 

















ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ.73,70,791/- 
ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ ಪರಿಷ್ಠರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ.73,76,746/- 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ ಅಂದಾಜಿನ ಪರಿಷ್ಕರಿಸಿದ ದರಗಳ 
ಶ್ರೀ/ಮೆಸರ್‌ ನಮೂದಿಸಿರುವ ದರಗಳಂತೆ ದರಗಳ ಮೇಲಿನ ಶೇಕಡಾವಾರು ಮೇಲಿನ ಶೇಕಡಾವಾರು 
| ಟೆಂಡರಿನ ಮೊತ್ತ ಹೆಚ್ಚಳ/ಕಡಿಮೆ ಹೆಚ್ಚಳ/ಕಡಿಮೆ 
ಕಲಗೌಡಾ. ಬಿ.ಪಾಟೀಲ, ಒಂದನೇ ದರ್ಜೆ 88,39,839/- 19.93 ಹೆಚ್ಚು 19.83 ಹೆಚ್ಚು 
ಗುತ್ತಿಗೆದಾರರು 




















ಮೇಲ್ಕಂಡಂತೆ ಶ್ರೀ ಕಲಗೌಡಾ. ಬಿ.ಪಾಟೀಲ, ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿರುವ ಗುತ್ತಿಗೆದಾರರಾಗಿದ್ದು 
ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಠರಿಸಿದಂತೆ ಟಿಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇ. 19.83ರಷ್ಟು ಹೆಚ್ಚಾಗಿದ್ದು, 
ಸದರಿಯವರ ಟೆಂಡರ್‌ನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರು ಮೇಲೆ 
(2)ರಲ್ಲಿ ಓದಲಾದ ಪತ್ರದಲ್ಲಿ ಶಿಪಾರಸ್ಸು ಮಾಡಿರುತ್ತಾರೆ. 


೧೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೩೧, ೨೦೧೩ ಭಾಗ - ೧ 





ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಠರಿಸಿದಂತೆ ಟಿಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ.73,76,746/-ಗಳ 
ಮೇಲೆ ಶೇಕಡಾ ಶೇಕಡಾ13.00ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ. 83,35,722/-ಗಳಿಗೆ ಟೆಂಡರನ್ನು ಅನುಮೋದಿಸಲು ಪರಿಗಣಿಸಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 15 ಹೊಕೆನಿ(ತಾಂತ್ರಿಕ) 2012, ಬೆಂಗಳೂರು, ದಿನಾಂಕ: 24ನೇ ನವೆಂಬರ್‌ 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಹುಕ್ಳೇರಿ ತಾಲ್ಲೂಕಿನ ಯಾದಗುಡ್ಡ ಗ್ರಾಮದ ಹತ್ತಿರ ಕೆರೆ ನಿರ್ಮಾಣ 
ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಠರಿಸಿದಂತೆ ಟೆಂಡರಿಗಿಡಲಾದ ಮೊತ್ತ ರೂ.73,76.746/-ಗಳ ಮೇಲೆ ಶೇಕಡಾ 
ಶೇಕಡಾ13.00ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ. 83,35,722/-(ರೂ. ಎ೦ಬತ್ಮೂರು ಲಕ್ಷ ಮೂವತ್ತೈದು ಸಾವಿರದ ಏಳುನೂರ ಇಪ್ಪತ್ತೆರಡು 
ಮಾತ್ರುಗಳಿಗೆ ಶ್ರೀ ಕಲಗೌಡಾ. ಬಿ.ಪಾಟೀಲ, ಒಂದನೇ ದರ್ಜೆ ಗುತ್ತಿಗೆದಾರರುರವರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು 
ಅನುಮೋದನೆ ನೀಡಿದೆ. 
1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ; ಎಫ್‌ಡಿ 1 ಟಿಎಫ್‌ಪಿ 2002, ದಿನಾಂಕ:20.01.2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ರುದ್ರಮೂರ್ತಿ 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR. 2232 ಜಲ ಸಂಪನ್ಮೂಲ ಇಲಾಖೆ(ಸಣ್ಣ ನೀರಾವರಿ) 


ಜಲಸಂಪನ್ಮೂಲ ಸಚಿವಾಲಯ 


ವಿಷಯ: ಬೆಳಗಾವಿ ಜಿಲ್ಲೆ ಅಥಣಿ ತಾಲ್ಲೂಕಿನ ಲೋಕೂರ ಗ್ರಾಮದ ಹತ್ತಿರ ಏತ ನೀರಾವರಿ ಯೋಜನೆ ನಿರ್ಮಾಣ (ಸೈಟ್‌-1) ನಿರ್ಮಾಣ 
ಕಾಮಗಾರಿಯ ಟೆಂಡರ್‌ ಅನುಮೋದಿಸುವ ಬಗ್ಗೆ. 


ಓದಲಾಗಿದೆ: 1 ಸರ್ಕಾರದ ಆದೇಶ ಸಂಖ್ಯೆ ಸನೀಇ 12 ಮಸಾವಿ 2011(3) (ತಾಂತ್ರಿಕ) ದಿನಾಂಕ 27.06.2011 


2. ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರ 
ಕ್ರಮಾಂಕ:ಮುಇಂ/ಸನೀ(ಉ)ವಲಯ/ಬಿಜೆಪಿ/ಎಇ-1/2012-13/3418ದಿನಾ೦ಕ:13.06.2012 
3 ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರ 


ಕಮಾಂಕ:ಮುಇಂ/ಸನೀ(ಉ)ವಲಯ/ಜಿಜೆಪಿ/ಎಇ-1/2012-13/5437ದಿನಾಂಕ:29.09.2012 
ಪ್ರಸ್ತಾವನೆ: 
ಬೆಳಗಾವಿ ಜಿಲ್ಲೆ ಅಥಣಿ ತಾಲ್ಲೂಕಿನ ಲೋಕೂರ ಗ್ರಾಮದ ಹತ್ತಿರ ಏತ ನೀರಾವರಿ ಯೋಜನೆ ನಿರ್ಮಾಣ (ಸೈಟ್‌-1) ನಿರ್ಮಾಣ ಕಾಮಗಾರಿಯ 
ರೂ.150.00ಲಕ್ಷಗಳ ಅಂದಾಜಿಗೆ ಉಲ್ಲೇಖ (1 ರಲ್ಲಿ ನಮೂದಿಸಿರುವ ಸರ್ಕಾರದ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋಧನೆ ನೀಡಲಾಗಿದ್ದು ಮುಖ್ಯ 
ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರು ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. ಈ ಕಾಮಗಾರಿಯನ್ನು ಎ.ಐ.ಬಿ.ಪಿ. 
ಕಾರ್ಯಕ್ರಮದಡಿ ಕೈಗೊಳ್ಳಲು ಭಾರತ ಸರ್ಕಾರದಿಂದ ಅನುನೋದನೆ ದೊರಕಿದೆ. 


ಈ ಕಾಮಗಾರಿಯನ್ನು ಕೈಗೊಳ್ಳಲು ಬೆಳಗಾವಿ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ-ಪ್ರೊಕ್ಕೂರ್‌ಮೆ೦ಟ್‌ ಮೂಲಕ ಕರೆಯಲಾದ ಟೆಂಡರ್‌ ಪ್ರಕಟಣೆಯನ್ನು ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 

















ರಾಜ್ಯ ಟೆಂಡರ್‌ ಬುಲೆಟಿನ್‌ 19.04.2012 
ಜಿಲ್ಲಾ ಟೆಂಡರ್‌ ಬುಲೆಟಿನ್‌ 23.04.2012 
ವಿಜಯ ಕರ್ನಾಟಕ ದಿನ ಪತ್ರಿಕೆ 25.04.2012 
ಕನ್ನಡ ಪ್ರಭ ದಿನ ಪತ್ರಿಕೆ 25.04.2012 
ಡೆಕ್ಕನ್‌ ಹೆರಾಲ್ಡ್‌ ದಿನ ಪತ್ರಿಕೆ 24.04.2012 














ದಿನಾಂಕ: 09.05.2012ರಂದು ಇ-ಪೊಕ್ಕೂರ್‌ಮೆಂಟ್‌ ಮೂಲಕ ತಾಂತ್ರಿಕ ಬಿಡ್‌ಅನ್ನು ತೆರೆದು ಪರಿಶೀಲಿಸಲಾಗಿರುತ್ತದೆ. ಈ ಟೆಂಡರ್‌ ಪ್ರಕಟಣೆಗೆ 
ಸ್ಪಂದಿಸಿ ಇಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದು ಈ ಪೈಕಿ ಒಬ್ಬರು ಗುತ್ತಿಗೆದಾರರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ. ಇವರ ಆರ್ಥಿಕ ಬಿಡ್‌ ಅನ್ನು 
ದಿನಾಂಕ:30.05.2012ರಂದು ತೆರೆಯಲಾಗಿದ್ದು ವಿವರಗಳು ಕೆಳಕಂಡಂತಿವೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೩೧, ೨೦೧೩ ೧೫೩ 














ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ ರೂ. 1,30,35,031/- 
ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ ಅಂದಾಜಿನ ದರಗಳ ಮೇಲಿನ ಹಾಗೂ 
ಶ್ರೀ/ಮೆಸರ್ಸ್‌ ನಮೂದಿಸಿರುವ ಹಧಗಳಂತೆ ಪರಿಷ್ಕರಿಸಿದ ದರಗಳ ಮೇಲಿನ ಶೇಕಡಾವಾರು 
ಟಂಡಫಿನ ಮೂತ್ರ ಹೆಚ್ಚಳ/ಕಡಿಮೆ 
ಚ 
ಸಹ್ಯಾದ್ರಿ ಕನ್‌ಸ್ಟಕ್ಷನ್‌ ಕಂಪೆನಿ, ಒಂದನೇ ದರ್ಜೆ 1,90,35,543/- 46.03 ಹೆಚ್ಚು 
ಗುತ್ತಿಗೆದಾರರು 

















ಮೇಲ್ಕಂಡಂತೆ ಮೆ: ಸಹ್ಯಾದ್ರಿ ಕನ್‌ಸ್ಪಕ್ಷನ್‌ ಕಂಪೆನಿ, ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿರುವ 

ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಠರಿಸಿದಂತೆ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇ.46.03ರಷ್ಟು 
ಹೆಚ್ಚಾಗಿದ್ದು, ಸದರಿಯವರ ಟೆಂಡರ್‌ನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ 
ಇವರು ಮೇಲೆ (2) ಮತ್ತು (3)ರಲ್ಲಿ ಓದಲಾದ ಪತಗಳಲ್ಲಿ ಶಿಪಾರಸ್ಸು ಮಾಡಿರುತ್ತಾರೆ. 

ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಠರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ. 1,30.35,031/-ಗಳ 
ಮೇಲೆ ಶೇಕಡಾ 14.25ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ. 1.48,92,523/-ಗಳಿಗೆ ಟೆಂಡರನ್ನು ಅನುಮೋದಿಸಲು ಪರಿಗಣಿಸಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 78 ಏನೀಯೋ (ತಾಂತ್ರಿಕ) 2012, ಬೆಂಗಳೂರು, ದಿನಾಂಕ: 24ನೇ ನವೆಂಬರ್‌ 2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ ಅಥಣಿ ತಾಲ್ಲೂಕಿನ ಲೋಕೂರ ಗ್ರಾಮದ ಹತ್ತಿರ ಏತ ನೀರಾವರಿ ಯೋಜನೆ 
ನಿರ್ಮಾಣ (ಸೈಟ್‌-1) ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಠರಿಸಿದಂತೆ ಟೆ೦ಡರಿಗಿಡಲಾದ ಮೊತ್ತ ರೂ. 
1,30,35,031/-ಗಳ ಮೇಲೆ ಶೇಕಡಾ 14.25ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ. 1,48,92,523/-ಗಳಿಗೆ (ರೂ. ಒಂದು ಕೋಟಿ ನಲವತ್ತೆಂಟು ಲಕ್ಷ 
ತೊಂಭತ್ತೆರಡು ಸಾವಿರದ ಐದುನೂರ ಇಪ್ಪತ್ತಮೂರು ಮಾತ್ರಗಳಿಗೆ ಮೆ: ಸಹ್ಯಾದ್ರಿ ಕನ್‌ಸ್ಟ್ರಕ್ಷನ್‌ ಕಂಪೆನಿ, ಒಂದನೇ ದರ್ಜೆ ಗುತ್ತಿಗೆದಾರರು ರವರಿಗೆ ಕೆಳಕಂಡ 
ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್‌ಪಿ 2002, ದಿನಾಂಕ:20.01.2003ರಲ್ಲಿ ಇಲಾಖಾ 

ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ರುದ್ರಮೂರ್ತಿ 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ, 

PR. 2226 ಜಲ ಸಂಪನ್ಮೂಲ ಇಲಾಖೆ(ಸಣ್ಣ ನೀರಾವರಿ) 


ಜಲಸಂಪನ್ಮೂಲ ಸಚಿವಾಲಯ 


ವಿಷಯ: ಬೆಳಗಾವಿ ಜಿಲ್ಲೆ ಅಥಣಿ ತಾಲ್ಲೂಕಿನ ಲೋಕೂರ ಗ್ರಾಮದ ಹತ್ತಿರ ಏತ ನೀರಾವರಿ ಯೋಜನೆ ನಿರ್ಮಾಣ (ಸೈಟ್‌-2) ನಿರ್ಮಾಣ 
ಕಾಮಗಾರಿಯ ಟೆಂಡರ್‌ ಅನುಮೋದಿಸುವ ಬಗ್ಗೆ. 


ಓದಲಾಗಿದೆ: |, ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 12 ಮಸಾವಿ 20113) (ತಾಂತ್ರಿಕ) ದಿನಾಂಕ 27.06.2011 


2 ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರ 
1/2012-13/3412ದಿನಾ೦ಕ:13.06.2012 


ಕ್ರಮಾಂಕ:ಮುಇಂ/ಸನೀ(ಉ)ವಲಯ/ಬಿಜೆಪಿ/ಎಇ- 


ಡು 


3. ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ ಕ್ರಮಾಂಕ: ಮುಇಂ/ಸನಿ (ಉ)ವಲಯ/ 
ಬಿಜೆಪ/ ಎಇ-1/2012-13/5437ದಿನಾಂಕ:29.09.2012 
ಪ್ರಸ್ತಾವನೆ: 
ಬೆಳಗಾವಿ ಜಿಲ್ಲೆ ಅಥಣಿ ತಾಲ್ಲೂಕಿನ ಲೋಕೂರ ಗ್ರಾಮದ ಹತ್ತಿರ ಏತ ನೀರಾವರಿ ಯೋಜನೆ ನಿರ್ಮಾಣ (ಸೈಟ್‌-2) ನಿರ್ಮಾಣ ಕಾಮಗಾರಿಯ 
ರೂ.150.00ಲಕ್ಷಗಳ ಅಂದಾಜಿಗೆ ಉಲ್ಲೇಖ (1 ರಲ್ಲಿ ನಮೂದಿಸಿರುವ ಸರ್ಕಾರದ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋಧನೆ ನೀಡಲಾಗಿದ್ದು ಮುಖ್ಯ 
ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರು ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. ಈ ಕಾಮಗಾರಿಯನ್ನು ಎ.ಐ.ಬಿ.ಪಿ. 
ಕಾರ್ಯಕ್ರಮದಡಿ ಕೈಗೊಳ್ಳಲು ಭಾರತ ಸರ್ಕಾರದಿಂದ ಅನುನೋದನೆ ದೊರಕಿದೆ. 


೧೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೩೧, ೨೦೧೩ ಭಾಗ - ೧ 





ಈ ಕಾಮಗಾರಿಯನ್ನು ಕೈಗೊಳ್ಳಲು ಬೆಳಗಾವಿ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ-ಪ್ರೊಕ್ಕೂರ್‌ಮೆ೦ಟ್‌ ಮೂಲಕ ಕರೆಯಲಾದ ಟೆಂಡರ್‌ ಪ್ರಕಟಣೆಯನ್ನು ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 




















ರಾಜ್ನ ಟೆಂಡರ್‌ ಬುಲೆಟಿನ್‌ 19.04.2012 
ಜಿಲ್ಲಾ ಟೆಂಡರ್‌ ಬುಲೆಟಿನ್‌ 23.04.2012 
ವಿಜಯ ಕರ್ನಾಟಕ ದಿನ ಪತ್ರಿಕೆ 25.04.2012 
ಕನ್ನಡ ಪ್ರಭ ದಿನ ಪತಿಕೆ 25.04.2012 
ಡೆಕ್ತನ್‌ ಹೆರಾಲ್ಡ್‌ ದಿನ ಪತ್ರಿಕೆ 24.04.2012 











ದಿನಾಂಕ: 09.05.2012ರಂದು ಇ-ಪ್ರೊಕ್ಕೂರ್‌ಮೆಂಟ್‌ ಮೂಲಕ ಟೆಂಡರನ್ನು ತೆರೆದು ಪರಿಶೀಲಿಸಲಾಗಿರುತ್ತದೆ. ಈ ಟೆಂಡರ್‌ ಪ್ರಕಟಣೆಗೆ ಸ್ಪಂದಿಸಿ 
ಇಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದು ಈ ಪೈಕಿ ಒಬ್ಬರು ಗುತ್ತಿಗೆದಾರರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ. ಇವರ ಆರ್ಥಿಕ ಬಿಡ್‌ ಅನ್ನು 
ದಿನಾಂಕ:30.05.2012ರಂದು ತೆರೆಯಲಾಗಿದ್ದು ವಿವರಗಳು ಕೆಳಕಂಡಂತಿವೆ. 














ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ ರೂ. 1,33,28,758/- 
ಪರಿಷ್ಠರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ ಅಂದಾಜಿನ ದರಗಳ ಮೇಲಿನ 
ಶ್ರೀ/ಮೆಸರ್ಸ್‌ ನಮೂದಿಸಿರುವ ದರಗಳಂತೆ ಟೆಂಡರಿನ ಹಾಗೂ ಪರಿಷ್ಕರಿಸಿದ ದರಗಳ ಮೇಲಿನ 
ಮೊತ್ತ ಶೇಕಡಾವಾರು ಹೆಚ್ಚಳ/ಕಡಿಮೆ 
ಸಹ್ಯಾದ್ರಿ ಕನ್‌ಸ್ಟಕ್ಷನ್‌ ಕಂಪೆನಿ, ಒಂದನೇ 1,94,42,301/- 45.87 ಹೆಚ್ಚು 
ದರ್ಜೆ ಗುತಿಗೆದಾರರು 














ಮೇಲ್ಕಂಡಂತೆ ಮೆ: ಸಹ್ಯಾದ್ರಿ ಕನ್‌ಸ್ಪಕ್ಷನ್‌ ಕಂಪೆನಿ, ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿರುವ 
ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಠರಿಸಿದಂತೆ ಟೆ೦ಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇ.45.87ರಷ್ಟು 
ಹೆಚ್ಚಾಗಿದ್ದು, ಸದರಿಯವರ ಟೆಂಡರ್‌ನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ 
ಇವರು ಮೇಲೆ (2) ಮತ್ತು (3)ರಲ್ಲಿ ಓದಲಾದ ಪತಗಳಲ್ಲಿ ಶಿಪಾರಸ್ಸು ಮಾಡಿರುತ್ತಾರೆ. 


ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ.133,28,758/-ಗಳ 
ಮೇಲೆ ಶೇಕಡಾ 14.75ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ. 1,52,94,750/-ಗಳಿಗೆ ಟೆಂಡರನ್ನು ಅನುಮೋದಿಸಲು ಪರಿಗಣಿಸಿದೆ. 


ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 79 ಏನೀಯೋ (ತಾಂತ್ರಿಕ) 2012, ಬೆಂಗಳೂರು, ದಿನಾಂಕ: 24ನೇ ನವೆಂಬರ್‌ 2012 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ ಅಥಣಿ ತಾಲ್ಲೂಕಿನ ಲೋಕೂರ ಗ್ರಾಮದ ಹತ್ತಿರ ಏತ ನೀರಾವರಿ ಯೋಜನೆ 
ನಿರ್ಮಾಣ (ಸೈಟ್‌-2) ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಡಲಾದ ಮೊತ್ತ 
ರೂ.1,33,28,758/-ಗಳ ಮೇಲೆ ಶೇಕಡಾ 14.75ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ. 1,52,94,750/-ಗಳಿಗೆ (ರೂ. ಒಂದು ಕೋಟಿ ಐವತ್ತೆರಡು ಲಕ್ಷ 
ತೊಂಭತ್ನಾಲ್ಕು ಸಾವಿರದ ಏಳುನೂರ ಐವತ್ತು ಮಾತ್ರಗಳಿಗೆ ಮೆ: ಸಹ್ಯಾದ್ರಿ ಕನ್‌ಸ್ಪಕ್ಷನ್‌ ಕಂಪೆನಿ, ಒಂದನೇ ದರ್ಜೆ ಗುತ್ತಿಗೆದಾರರು ರವರಿಗೆ ಕೆಳಕಂಡ 
ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 
1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್‌ಡಿ 1 ಟಿಎಫ್‌ಪಿ 2002, ದಿನಾಂಕ:20.01.2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ರುದ್ರಮೂರ್ತಿ 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR. 2229 ಜಲ ಸಂಪನ್ಮೂಲ ಇಲಾಖೆ(ಸಣ್ಣ ನೀರಾವರಿ) 


ಜಲಸಂಪನ್ಮೂಲ ಸಚಿವಾಲಯ 
ವಿಷಯ: ಬೆಳಗಾವಿ ಜಿಲ್ಲೆ ಅಥಣಿ ತಾಲ್ಲೂಕಿನ ಲೋಕೂರ ಗ್ರಾಮದ ಹತ್ತಿರ ಏತ ನೀರಾವರಿ ಯೋಜನೆ ನಿರ್ಮಾಣ (ಸೈಟ್‌-3) ನಿರ್ಮಾಣ 
ಕಾಮಗಾರಿಯ ಟೆಂಡರ್‌ ಅನುಮೋದಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 12 ಮಸಾವಿ 20114) (ತಾಂತ್ರಿಕ) ದಿನಾಂಕ 27.06.2011 


2 ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರ 
ಕ್ರಮಾಂಕ:ಮುಇಂ/ಸನೀ(ಉ)ವಲಯ/ಬಿಜೆಪಿ/ಎಇ-1/2012-13/3925ದಿನಾಂಕ:05.07.2012 
3.ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರ 
ಕ್ರಮಾಂಕ:ಮುಇಂ/ಸನೀ(ಉ)ವಲಯ/ಬಿಜೆಪಿ/ಎಇ-1/2012-13/5437ದಿನಾಂಕ:29.09.2012 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೩೧, ೨೦೧೩ ೧೫೫ 





ಪ್ರಸ್ತಾವನೆ: 

ಬೆಳಗಾವಿ ಜಿಲ್ಲೆ ಅಥಣಿ ತಾಲ್ಲೂಕಿನ ಲೋಕೂರ ಗ್ರಾಮದ ಹತ್ತಿರ ಏತ ನೀರಾವರಿ ಯೋಜನೆ ನಿರ್ಮಾಣ (ಸೈಟ್‌-3) ಕಾಮಗಾರಿಯ 
ರೂ.121.00ಲಕ್ಷಗಳ ಅಂದಾಜಿಗೆ ಉಲ್ಲೇಖ (1) ರಲ್ಲಿ ನಮೂದಿಸಿರುವ ಸರ್ಕಾರದ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋಧನೆ ನೀಡಲಾಗಿದ್ದು ಮುಖ್ಯ 
ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರು ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. ಈ ಕಾಮಗಾರಿಯನ್ನು ಎ.ಐ.ಬಿ.ಪಿ. 
ಕಾರ್ಯಕ್ರಮದಡಿ ಕೈಗೊಳ್ಳಲು ಭಾರತ ಸರ್ಕಾರದಿಂದ ಅನುನೋದನೆ ದೊರಕಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಬೆಳಗಾವಿ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ-ಪ್ರೊಕ್ಕೂರ್‌ಮೆಂಟ್‌ ಮೂಲಕ ಕರೆಯಲಾದ ಟೆಂಡರ್‌ ಪ್ರಕಟಣೆಯನ್ನು ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 


























ರಾಜ್ನ ಟೆಂಡರ್‌ ಬುಲೆಟಿನ್‌ 07.05.2012 
ಜಿಲ್ಲಾ ಟೆಂಡರ್‌ ಬುಲೆಟಿನ್‌ 07.05.2012 
ವಿಜಯ ಕರ್ನಾಟಕ ದಿನ ಪತ್ರಿಕೆ 11.05.2012 
ಸಂಯುಕ್ತ ಕರ್ನಾಟಕ ದಿನ ಪತ್ರಿಕೆ 12.05.2012 
ಡೆಕ್ಕನ್‌ ಹೆರಾಲ್ಡ್‌ ದಿನ ಪತ್ರಿಕೆ 11.05.2012 





ದಿನಾ೦ಕ:28.05.2012ರಂದು ಇ-ಪ್ರೊಕ್ಕೂರ್‌ಮೆಂಟ್‌ ಮೂಲಕ ಟೆಂಡರನ್ನು ತೆರೆದು ಪರಿಶೀಲಿಸಲಾಗಿರುತ್ತದೆ. ಈ ಟೆಂಡರ್‌ ಪ್ರಕಟಣೆಗೆ ಸ್ಪಂದಿಸಿ 
ಒಬ್ಬರು ಗುತ್ತಿಗೆದಾರರು ಮಾತ್ರ ಭಾಗವಹಿಸಿದ್ದು ಇವರು ಅರ್ಹತೆ ಹೊಂದಿರುತ್ತಾರೆ. ಇವರ ಆರ್ಥಿಕ ಬಿಡ್‌ ಅನ್ನು ದಿನಾ೦ಕ:11.06.2012ರಂದು 
ತೆರೆಯಲಾಗಿದ್ದು ವಿವರಗಳು ಕೆಳಕ೦ಡಂತಿವೆ. 











ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ ರೂ. 1,05,69,333/- 
ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ ಅಂದಾಜಿನ ದರಗಳ ಮೇಲಿನ ಹಾಗೂ 
ಶ್ರೀ/ಮೆಸರ್‌ ನಮೂದಿಸಿರುವ ದರಗಳಂತೆ ಪರಿಷ್ಕರಿಸಿದ ದರಗಳ ಮೇಲಿನ ಶೇಕಡಾವಾರು 
ಚಂಡನನ ಮೂತ್ರ ಹೆಚ್ಚಳ/ಕಡಿಮೆ 
ಚ 
ಸಹ್ಯಾದ್ರಿ ಕನ್‌ಸ್ಟ್ರಕ್ಷನ್‌ ಕಂಪೆನಿ, ಒಂದನೇ ದರ್ಜೆ 1.89,08,260/- 78.90 ಹೆಚ್ಚು 
ಗುತ್ತಿಗೆದಾರರು 

















ಮೇಲ್ಕಂಡಂತೆ ಮೆ: ಸಹ್ಯಾದ್ರಿ ಕನ್‌ಸ್ಪಕ್ಷನ್‌ ಕಂಪೆನಿ, ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿರುವ 
ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆ೦ಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇ.78.90ರಷ್ಟು 
ಹೆಚ್ಚಾಗಿದ್ದು. ಸದರಿಯವರ ಟೆಂಡರ್‌ನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ 
ಇವರು ಮೇಲೆ (2) ಮತ್ತು (3)ರಲ್ಲಿ ಓದಲಾದ ಪತಗಳಲ್ಲಿ ಶಿಪಾರಸ್ಸು ಮಾಡಿರುತ್ತಾರೆ. 

ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದ೦ತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ.1,05,69,333/-ಗಳ 
ಮೇಲೆ ಶೇಕಡಾ 14.25ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ. 120,75,463/-ಗಳಿಗೆ ಟೆಂಡರನ್ನು ಅನುಮೋದಿಸಲು ಪರಿಗಣಿಸಿದೆ. 


ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 80 ಏನೀಯೋ (ತಾಂತ್ರಿಕ) 2012, ಬೆಂಗಳೂರು, ದಿನಾಂಕ: 24ನೇ ನವೆಂಬರ್‌ 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ ಅಥಣಿ ತಾಲ್ಲೂಕಿನ ಲೋಕೂರ ಗ್ರಾಮದ ಹತ್ತಿರ ಏತ ನೀರಾವರಿ ಯೋಜನೆ 


ನಿರ್ಮಾಣ ಸೈಟ್‌-3) ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಡಲಾದ ಮೊತ್ತ 
ರೂ.1,05,69,333/-ಗಳ ಮೇಲೆ ಶೇಕಡಾ 14.25ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ. 1,20,75,463/-ಗಳಿಗೆ (ರೂ. ಒಂದು ಕೋಟ ಇಪ್ಪತ್ತು ಲಕ್ಷ 
ಎಪ್ಪತ್ತೈದು ಸಾವಿರದ ನಾಲ್ಕು ನೂರ ಅರವತ್ಮೂರು ಮಾತ್ರ ಮೆ:ಸಹ್ಯಾದ್ರಿ ಕನ್‌ಸ್ಟಕ್ಷನ್‌ ಕಂಪೆನಿ, ಒಂದನೇ ದರ್ಜೆ ಗುತ್ತಿಗೆದಾರರು ರವರಿಗೆ ಕೆಳಕಂಡ 
ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 

2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್‌ಡಿ 1 ಟಿಎಫ್‌ಪಿ 2002, ದಿನಾಂಕ:20.01.2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ರುದ್ರಮೂರ್ತಿ 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR. 2227 ಜಲ ಸಂಪನ್ಮೂಲ ಇಲಾಖೆ(ಸಣ್ಣ ನೀರಾವರಿ) 


೧೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೩೧, ೨೦೧೩ ಭಾಗ-೧ 





ಜಲಸಂಪನ್ಮೂಲ ಸಚಿವಾಲಯ 


ವಿಷಯ: ಬೆಳಗಾವಿ ಜಿಲ್ಲೆ ಅಥಣಿ ತಾಲ್ಲೂಕಿನ ಲೋಕೂರ ಗ್ರಾಮದ ಹತ್ತಿರ ಏತ ನೀರಾವರಿ ಯೋಜನೆ ನಿರ್ಮಾಣ (ಸೈಟ್‌-4) ನಿರ್ಮಾಣ 
ಕಾಮಗಾರಿಯ ಟೆಂಡರ್‌ ಅನುಮೋದಿಸುವ ಬಗ್ಗೆ. 


ಓದಲಾಗಿದೆ: | ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 12 ಮಸಾವಿ 2011(4) (ತಾಂತ್ರಿಕ) ದಿನಾಂಕ 27.06.2011 
2. ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ 
ಪತ್ರಕ್ರಮಾಂಕ:ಮುಇಂ/ಸನೀ(ಉ)ವಲಯ/ಬಿಜೆಪಿ/ಎಇ-1/2012-13/3413 ದಿನಾಂಕ: 13.06.2012 
3. ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರ 
ಕ್ರಮಾಂಕ:ಮುಇಂ/ಸನೀ(ಉ)ವಲಯ/ಬಿಜೆಪಿ/ಎಇ-1/2012-13/5437ದಿನಾಂಕ:29.09.2012 
ಪ್ರಸ್ತಾವನೆ: 


ಬೆಳಗಾವಿ ಜಿಲ್ಲೆ ಅಥಣಿ ತಾಲ್ಲೂಕಿನ ಲೋಕೂರ ಗ್ರಾಮದ ಹತ್ತಿರ ಏತ ನೀರಾವರಿ ಯೋಜನೆ ನಿರ್ಮಾಣ (ಸೈಟ್‌-4) ನಿರ್ಮಾಣ ಕಾಮಗಾರಿಯ 
ರೂ.148.00ಲಕ್ಷಗಳ ಅಂದಾಜಿಗೆ ಉಲ್ಲೇಖ (1) ರಲ್ಲಿ ನಮೂದಿಸಿರುವ ಸರ್ಕಾರದ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋಧನೆ ನೀಡಲಾಗಿದ್ದು ಮುಖ್ಯ 
ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರು ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. ಈ ಕಾಮಗಾರಿಯನ್ನು ಎ.ಐ.ಬಿ.ಪಿ. 
ಕಾರ್ಯಕ್ರಮದಡಿ ಕೈಗೊಳ್ಳಲು ಭಾರತ ಸರ್ಕಾರದಿ೦ದ ಅನುನೋದನೆ ದೊರಕಿದೆ. 


ಈ ಕಾಮಗಾರಿಯನ್ನು ಕೈಗೊಳ್ಳಲು ಬೆಳಗಾವಿ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ-ಪ್ರೊಕ್ಕೂರ್‌ಮೆಂಟ್‌ ಮೂಲಕ ಕರೆಯಲಾದ ಟೆಂಡರ್‌ ಪ್ರಕಟಣೆಯನ್ನು ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 




















ರಾಜ್ಯ ಟೆಂಡರ್‌ ಬುಲೆಟಿನ್‌ 19.04.2012 
ಜಿಲ್ಲಾ ಟೆಂಡರ್‌ ಬುಲೆಟಿನ್‌ 23.04.2012 
ವಿಜಯ ಕರ್ನಾಟಕ ದಿನ ಪತ್ರಿಕೆ 25.04.2012 
ಕನ್ನಡ ಪ್ರಭ ದಿನ ಪತ್ರಿಕೆ 25.04.2012 
ಡೆಕ್ಕನ್‌ ಹೆರಾಲ್ಡ್‌ ದಿನ ಪತ್ರಿಕೆ 24.04.2012 











ದಿನಾಂಕ: 09.05.2012ರಂದು ಇ-ಪ್ರೊಕ್ಕೂರ್‌ಮೆಂಟ್‌ ಮೂಲಕ ಟೆಂಡರನ್ನು ತೆರೆದು ಪರಿಶೀಲಿಸಲಾಗಿರುತ್ತದೆ. ಈ ಟೆಂಡರ್‌ ಪ್ರಕಟಣೆಗೆ ಸ್ಪಂದಿಸಿ 
ಇಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದು ಈ ಪೈಕಿ ಒಬ್ಬರು ಗುತ್ತಿಗೆದಾರರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ. ಇವರ ಆರ್ಥಿಕ ಬಿಡ್‌ ಅನ್ನು 
ದಿನಾಂಕ:30.05.2012ರಂದು ತೆರೆಯಲಾಗಿದ್ದು ವಿವರಗಳು ಕೆಳಕಂಡಂತಿವೆ. 














ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ ರೂ. 1,31,28,955/- 
ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ ಅ೦ದಾಜಿನ ದರಗಳ ಮೇಲಿನ 
ಶ್ರೀ/ಮೆಸರ್‌ ನಮೂದಿಸಿರುವ ದರಗಳಂತೆ ಹಾಗೂ ಪರಿಷ್ಕರಿಸಿದ ದರಗಳ ಮೇಲಿನ 
| ಟೆ೦ಡರಿನ ಮೊತ್ತ ಶೇಕಡಾವಾರು ಹೆಚ್ಚಳ/ಕಡಿಮೆ 
ಸಹ್ಯಾದ್ರಿ ಕನ್‌ಸ್ಟಕ್ಷನ್‌ ಕಂಪೆನಿ, ಒಂದನೇ ದರ್ಜೆ 1,91,55,315/- 45.90 ಹೆಚ್ಚು 
ಗುತ್ತಿಗೆದಾರರು 














ಮೇಲ್ಕಂಡಂತೆ ಮೆ: ಸಹ್ಯಾದ್ರಿ ಕನ್‌ಸ್ಪಕ್ಷನ್‌ ಕಂಪೆನಿ, ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿರುವ 
ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದ೦ತೆ ಟೆ೦ಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇ.45.90ರಷ್ಟು 


ಹೆಚ್ಚಾಗಿದ್ದು. ಸದರಿಯವರ ಟೆಂಡರ್‌ನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ 
ಇವರು ಮೇಲೆ (2) ಮತ್ತು (3)ರಲ್ಲಿ ಓದಲಾದ ಪತಗಳಲ್ಲಿ ಶಿಪಾರಸ್ಸು ಮಾಡಿರುತ್ತಾರೆ. 


ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ.1.31,28,955/-ಗಳ ಮೇಲೆ 
ಶೇಕಡಾ 14.50ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ. 150,32,653/-ಗಳಿಗೆ ಟೆಂಡರನ್ನು ಅನುಮೋದಿಸಲು ಪರಿಗಣಿಸಿದೆ. 


ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 81 ಏನೀಯೋ(ತಾಂತ್ರಿಕ) 2012, ಬೆಂಗಳೂರು, ದಿನಾಂಕ: 24ನೇ ನವೆಂಬರ್‌ 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ ಅಥಣಿ ತಾಲ್ಲೂಕಿನ ಲೋಕೂರ ಗ್ರಾಮದ ಹತ್ತಿರ ಏತ ನೀರಾವರಿ ಯೋಜನೆ 


ದಂ 


ನಿರ್ಮಾಣ (ಸೈಟ್‌-4) ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಠರಿಸಿದಂತೆ ಟೆಂಡರಿಗಿಡಲಾದ ಮೊತ್ತ 
ರೂ.1,31,28,955/-ಗಳ ಮೇಲೆ ಶೇಕಡಾ 14.50ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ. 1,50,32,653/-ಗಳಿಗೆ (ರೂ. ಒಂದು ಕೋಟಿ ಐವತ್ತು ಲಕ್ಷ 
ಮೂವತ್ತೆರಡು ಸಾವಿರದ ಆರುನೂರ ಐವತ್ಕೂರು ಮಾತ್ರಗಳಿಗೆ ಮೆ: ಸಹ್ಯಾದ್ರಿ ಕನ್‌ಸ್ಪಕ್ಷನ್‌ ಕಂಪೆನಿ, ಒಂದನೇ ದರ್ಜೆ ಗುತ್ತಿಗೆದಾರರು ರವರಿಗೆ ಕೆಳಕಂಡ 


ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೩೧, ೨೦೧೩ ೧೫೭ 





1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ; ಎಫ್‌ಡಿ 1 ಟಿಎಫ್‌ಪಿ 2002, ದಿನಾಂಕ:20.01.2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ರುದ್ರಮೂರ್ತಿ 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR. 2230 ಜಲ ಸಂಪನ್ಮೂಲ ಇಲಾಖೆ(ಸಣ್ಣ ನೀರಾವರಿ) 


ಜಲಸಂಪನ್ಮೂಲ ಸಚಿವಾಲಯ 


ವಿಷಯ: ಬೀದರ್‌ ಜಿಲ್ಲೆ ಔರಾದ್‌ ತಾಲ್ಲೂಕಿನ ನಾಗಮಾರಪಳ್ಳಿ ಗ್ರಾಮದ ಹತ್ತಿರ ಸಣ್ಣ ನೀರಾವರಿ ಕೆರೆ ನಿರ್ಮಾಣ ಬಾಕಿ ಕಾಮಗಾರಿ ಟೆಂಡರ್‌ 
ಅನುಮೋದಿಸುವ ಬಗ್ಗೆ. 


ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ ಸನೀಇ 161 ನಯೋಕಾ 2005 ದಿನಾಂಕ:09.12.2005 


2. ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ ಪತ್ರದ 


ಕ್ರಮಾಂಕ:ಮುಇಂ/ಸನೀ(ಉ)ವಲಯ/ಬಿಜೆಪಿ/ಎಇ-6/2012-13/5126/ದಿನಾ೦ಕ:14.09.2012 
ಪ್ರಸ್ತಾವನೆ: 


ಮೇಲೆ (1ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಆರ್‌.ಐ.ಡಿ.ಎಫ್‌.-11 ಕಾರ್ಯಕ್ರಮದಡಿ ಬೀದರ್‌ ಜಿಲ್ಲೆ ಔರಾದ್‌ ತಾಲ್ಲೂಕಿನ ನಾಗಮಾರಪಳ್ಳಿ 
ಗ್ರಾಮದ ಹತ್ತಿರ ಸಣ್ಣ ನೀರಾವರಿ ಕೆರೆ ನಿರ್ಮಾಣ ಬಾಕಿ ಕಾಮಗಾರಿಯ ರೂ.78.00ಲಕ್ಷಗಳ ಅಂದಾಜು ಪಟ್ಟಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಿದ್ದು 


ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರು ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 


ಈ ಕಾಮಗಾರಿಯನ್ನು ಕೈಗೊಳ್ಳಲು ಬೀದರ್‌ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ-ಪ್ರೊಕ್ಕೂರ್‌ಮೆ೦ಟ್‌ ಮೂಲಕ ಕರೆಯಲಾದ ಟೆಂಡರ್‌ ಪ್ರಕಟಣೆಯನ್ನು ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 





ಜಿಲ್ಲಾ ಟೆಂಡರ್‌ ಬುಲೆಟಿನ್‌ 10.07.2012 














ಪ್ರಜಾವಾಣಿ ದಿನ ಪತ್ರಿಕೆ 17.07.2012 





ಈ ಟೆಂಡರ್‌ ಪ್ರಕಟಣೆಗೆ ಸ್ಪಂದಿಸಿ ಒಬ್ಬರು ಗುತ್ತಿಗೆದಾರರು ಮಾತ್ರ ಬಿಡ್‌ಅನ್ನು ಇ-ಪ್ರೊಕ್ಕೂರ್‌ಮೆಂಟ್‌ ಪೋರ್ಟಲ್‌ನಲ್ಲಿ ಅಪ್‌ಲೋಡ್‌ 
ಮಾಡಿರುತ್ತಾರೆ. ಇವರ ತಾಂತ್ರಿಕ ಬಿಡ್‌ಅನ್ನು ತೆರೆದು ಪರಿಶೀಲಿಸಲಾಗಿರುತ್ತದೆ, ಇವರ ಟೆಂಡರ್‌ ಅರ್ಹತೆ ಹೊಂದಿದ್ದು ನಂತರ ಇವರ ಆರ್ಥಿಕ ಬಿಡ್‌ ಅನ್ನು 
ತೆರೆಯಲಾಗಿದ್ದು ವಿವರಗಳು ಕೆಳಕ೦ಡಂತಿವೆ. 























ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ.49,03,504/- 
ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ ಪರಿಷ್ತರಿಸಿದಂತೆ ಟೆ೦ಡರಿಗೆ ಇಡಲಾದ ಮೊತ್ತ ರೂ.68,36,595/- 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ ಅಂದಾಜಿನ ಪರಿಷ್ಕರಿಸಿದ ದರಗಳ 
ಶ್ರೀ/ಮೆಸರ್ಸ್‌ ನಮೂದಿಸಿರುವ ದರಗಳಂತೆ ದರಗಳ ಮೇಲಿನ ಮೇಲಿನ ಶೇಕಡಾವಾರು 
ಟೆಂಡರಿನ ಮೊತ್ತ ಶೇಕಡಾವಾರು ಹೆಚ್ಚಳ/ಕಡಿಮೆ ಹೆಚ್ಚಳ/ಕಡಿಮೆ 
ಶಿವಕುಮಾರ್‌ ಹೆಚ್‌ ತಮಸಂಗೆ, ಗುತ್ತಿಗೆದಾರರು, 75,02,281/- 52.998 ಹೆಚ್ಚು 9.737 ಹೆಚ್ಚು 














ಮೇಲ್ಕಂಡಂತೆ ಶ್ರೀ ಶಿವಕುಮಾರ್‌ ಹೆಚ್‌ ತಮಸಂಗೆ, ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ ಗುತ್ತಿಗೆದಾರರಾಗಿದ್ದು ಇವರು 
ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇ. 9.737ರಷ್ಟು ಹೆಚ್ಚಾಗಿರುತ್ತದೆ. ಸದರಿ 
ಟೆಂಡರ್‌ನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪರಿಷ್ಠತ ದರಗಳ ಮೇಲೆ ಶೇ. 9.70% ಹೆಚ್ಚಿನ ದರಗಳಿಗೆ ಅಂದರೆ ರೂ. 74,99,745/- ಗಳಿಗೆ ಟೆಂಡರನ್ನು 
ಅನುಮೋದಿಸಲು ಪರಿಗಣಿಸಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 106 ಅಪಿಬ೦ 2012 (ತಾಂತ್ರಿಕ) ಬೆಂಗಳೂರು, ದಿನಾಂಕ: 24ನೇ ನವೆಂಬರ್‌ 2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬೀದರ್‌ ಜಿಲ್ಲೆ ಔರಾದ್‌ ತಾಲ್ಲೂಕಿನ ನಾಗಮಾರಪಳ್ಳಿ ಗ್ರಾಮದ ಹತ್ತಿರ ಸಣ್ಣ ನೀರಾವರಿ ಕೆರೆ 
ನಿರ್ಮಾಣ ಬಾಕಿ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಠರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ. 
68,36,595/-ಗಳ ಮೇಲೆ ಶೇಕಡಾ9.70ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ.74,99,745/-ಗಳಿಗೆ (ರೂ. ಎಪ್ಪತ್ತನಾಲ್ಕು ಲಕ್ಷ ತೊಂಭತ್ತೊಂಭತ್ತು ಸಾವಿರದ 
ಏಳುನೂರ ನಲವತ್ತೈದು ಮಾತ್ರಗಳಿಗೆ ಶ್ರೀ ಶಿವಕುಮಾರ್‌ ಹೆಚ್‌ ತಮಸಂಗೆ, ಗುತ್ತಿಗೆದಾರರುರವರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು 
ಸರ್ಕಾರವು ಅನುಮೋದನೆ ನೀಡಿದೆ. 


೧೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೩೧, ೨೦೧೩ ಭಾಗ - ೧ 





1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ; ಎಫ್‌ಡಿ 1 ಟಿಎಫ್‌ಪಿ 2002, ದಿನಾಂಕ:20.01.2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರಮತ್ತು ಅವರ ಹೆಸರಿನಲ್ಲಿ, 


ರುದ್ರಮೂರ್ತಿ 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR. 2234 ಜಲ ಸಂಪನ್ಮೂಲ ಇಲಾಖೆ(ಸಣ್ಣ ನೀರಾವರಿ) 
ಜಲಸಂಪನ್ಮೂಲ ಸಚಿವಾಲಯ 
ವಿಷಯ: ಬೆಳಗಾವಿ ಜಿಲ್ಲೆ ಗೋಕಾಕ ತಾಲ್ಲೂಕಿನ ಉಪ್ಪಾರಟ್ಟ (ಸೈಟ್‌-2) ಗ್ರಾಮದ ಹತ್ತಿರ ಕಣವಿ ಹಳ್ಳಕ್ಕೆ ಅಡ್ಡಲಾಗಿ ಬ್ರಿಡ್ಜ್‌ ಕಂ ಬ್ಯಾರೇಜ್‌ 

ನಿರ್ಮಾಣ ಕಾಮಗಾರಿಯ ಟೆಂಡರ್‌ ಅನುಮೋದಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ; ಸನೀಇ 12 ಮಸಾವಿ 201117) (ತಾಂತ್ರಿಕ) ದಿನಾಂಕ 11.08.2011 

2. ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ 


ಜಿ 
ಕ್ರಮಾಂಕ:ಮುಇಂ/ಸನೀ(ಉ)ವಲಯ/ಬಿಜೆಪಿ/ಎಇ-1/2012-13/5756ದಿನಾಂಕ:19.10.2012 


ಕ 
೩ 


ಪ್ರಸ್ತಾವನೆ: 

ಬೆಳಗಾವಿ ಜಿಲ್ಲೆ ಗೋಕಾಕ ತಾಲ್ಲೂಕಿನ ಉಪ್ಪಾರಟ್ಟಿ (ಸೈಟ್‌-2) ಗ್ರಾಮದ ಹತ್ತಿರ ಕಣವಿ ಹಳ್ಳಕ್ಕೆ ಅಡ್ಡಲಾಗಿ ಬ್ರಿಡ್ಜ್‌ ಕಂ ಬ್ಯಾರೇಜ್‌ ನಿರ್ಮಾಣ 
ಕಾಮಗಾರಿಯ ರೂ.190.00ಲಕ್ಷಗಳ ಅಂದಾಜಿಗೆ ಉಲ್ಲೇಖ (1) ರಲ್ಲಿ ನಮೂದಿಸಿರುವ ಸರ್ಕಾರದ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋಧನೆ ನೀಡಲಾಗಿದ್ದು 
ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರು ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. ಈ ಕಾಮಗಾರಿಯನ್ನು ಎ.ಐ.ಬಿ.ಪಿ. 
ಕಾರ್ಯಕ್ರಮದಡಿ ಕೈಗೊಳ್ಳಲು ಭಾರತ ಸರ್ಕಾರದಿಂದ ಅನುನೋದನೆ ದೊರಕಿದೆ. 


ಈ ಕಾಮಗಾರಿಯನ್ನು ಕೈಗೊಳ್ಳಲು ಬೆಳಗಾವಿ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ-ಪ್ರೊಕ್ಕೂರ್‌ಮೆಂಟ್‌ ಮೂಲಕ ಕರೆಯಲಾದ ಟೆಂಡರ್‌ ಪ್ರಕಟಣೆಯನ್ನು ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 


























ರಾಜ ಟೆಂಡರ್‌ ಬುಲೆಟಿನ್‌ 10.08.2012 
ಜಿಲ್ಲಾ ಟೆಂಡರ್‌ ಬುಲೆಟಿನ್‌ 13.08.2012 
ವಿಜಯ ಕರ್ನಾಟಕ ದಿನ ಪತ್ರಿಕೆ 14.08.2012 
ಸಂಯುಕ್ತ ಕರ್ನಾಟಕ ದಿನ ಪತ್ರಿಕೆ 14.08.2012 
ದಿ ನ್ನೂ ಇಂಡಿಯನ್‌ ಎಕ್‌ಪೆಸ್‌ ದಿನ ಪತ್ರಿಕೆ 15.08.2012 





ದಿನಾಂಕ:15.09.2012ರಂದು ಇ-ಪ್ರೊಕ್ಕೂರ್‌ಮೆಂಟ್‌ ಮೂಲಕ ಟೆಂಡರನ್ನು ತೆರೆದು ಪರಿಶೀಲಿಸಲಾಗಿರುತ್ತದೆ. ಈ ಟೆಂಡರ್‌ ಪ್ರಕಟಣೆಗೆ ಸ್ಪಂದಿಸಿ 
ಇಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದು ಇವರು ಅರ್ಹತೆ ಹೊಂದಿರುತ್ತಾರೆ. ಇವರ ಆರ್ಥಿಕ ಬಿಡ್‌ ಅನ್ನು ದಿನಾ೦ಕ:03.10.2012ರಂದು ತೆರೆಯಲಾಗಿದ್ದು 
ವಿವರಗಳು ಕೆಳಕಂಡಂತಿವೆ. 























ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ.1,26,58,696/- 
ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ ಪರಿಷ್ಠರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ.1,28,34,126/- 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ ಅಂದಾಜಿನ ಪರಿಷ್ಕರಿಸಿದ ದರಗಳ 
ನಮೂದಿಸಿರುವ ದರಗಳಂತೆ ದರಗಳ ಮೇಲಿನ ಶೇಕಡಾವಾರು | ಮೇಲಿನ ಶೇಕಡಾವಾರು 
ಶ್ರೀ/ಮೆಸರ್ಸ್‌ ಟೆಂಡರಿನ ಮೊತ್ತ ಹೆಚ್ಚಳ/ಕಡಿಮೆ ಹೆಚ್ಚಳ/ಕಡಿಮೆ 
ಜಯಶೀಲ ನಾರಾಯಣ ಶೆಟ್ಟಿ, ಒಂದನೇ 1,66,45,682/- 31.50 ಹೆಚ್ಚು 29.69 ಹೆಚ್ಚು 
ದರ್ಜೆ ಗುತ್ತಿಗೆದಾರರು 
ಶಿವಲಿಂಗ ದುಂಡಪ್ಪ ಹಮ್ಮಿನಿ, ಒಂದನೇ 1,78,75,457/- 41.21 ಹೆಚ್ಚು 39.28 ಹೆಚ್ಚು 
ದರ್ಜೆ ಗುತ್ತಿಗೆದಾರರು 

















ಮೇಲ್ಕಂಡಂತೆ ಶ್ರೀ ಜಯಶೀಲ ನಾರಾಯಣ ಶೆಟ್ಟ, ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿರುವ 
ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಠರಿಸಿದಂತೆ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇ. 29.69ರಷ್ಟು 
ಹೆಚ್ಚಾಗಿದ್ದು, ಸದರಿಯವರ ಟೆಂಡರ್‌ನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ 
ಇವರು ಮೇಲೆ (2)ರಲ್ಲಿ ಓದಲಾದ ಪತ್ರದಲ್ಲಿ ಶಿಪಾರಸ್ಸು ಮಾಡಿರುತ್ತಾರೆ. 


ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಠರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ.1,28,34,126/-ಗಳ ಮೇಲೆ 
ಶೇಕಡಾ ಶೇಕಡಾ13.50ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ. 145,66,733/-ಗಳಿಗೆ ಟೆಂಡರನ್ನು ಅನುಮೋದಿಸಲು ಪರಿಗಣಿಸಿದೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೩೧, ೨೦೧೩ ೧೫೯ 





ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 114 ಅಪಿಬಂ(ತಾಂತ್ರಿಕ) 2012, ಬೆಂಗಳೂರು, ದಿನಾಂಕ: 24ನೇ ನವೆಂಬರ್‌ 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ ಗೋಕಾಕ ತಾಲ್ಲೂಕಿನ ಉಪ್ಪಾರಟ್ಟಿ (ಸೈಟ್‌-2) ಗ್ರಾಮದ ಹತ್ತಿರ ಕಣವಿ 
ಹಳ್ಳಕ್ಕೆ ಅಡ್ಡಲಾಗಿ ಬ್ರಿಡ್ಜ್‌ ಕಂ ಬ್ಯಾರೇಜ್‌ ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಠರಿಸಿದಂತೆ 
ಟೆಂಡರಿಗಿಡಲಾದ ಮೊತ್ತ ರೂ.1,28,34,126/-ಗಳ ಮೇಲೆ ಶೇಕಡಾ ಶೇಕಡಾ13.50ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ. 1,45,66,733/-(ರೂ. ಒಂದು 
ಕೋಟಿ ನಲವತ್ತೈದು ಲಕ್ಷ ಅರವತ್ತಾರು ಸಾವಿರದ ಏಳುನೂರ ಮೂವತ್ತಮೂರು ಮಾತ್ರಗಳಿಗೆ ಶ್ರೀ ಜಯಶೀಲ ನಾರಾಯಣ ಶೆಟ್ಟಿ ಒಂದನೇ ದರ್ಜೆ 
ಗುತ್ತಿಗೆದಾರರುರವರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 
1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್‌ಡಿ 1 ಟಿಎಫ್‌ಪಿ 2002, ದಿನಾಂಕ:20.01.2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ರುದ್ರಮೂರ್ತಿ 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR. 2231 ಜಲ ಸಂಪನ್ಮೂಲ ಇಲಾಖೆ(ಸಣ್ಣ ನೀರಾವರಿ) 
ಒಳಾಡಳಿತ ಸಚಿವಾಲಯ 


ವಿಷಯ: ಪೊಲೀಸ್‌ ಇಲಾಖೆಯಲ್ಲಿನ ಸೇವೆಗಳಿಗೆ ಬೆ೦ಗಳೂರು-ಒನ್‌, ಕರ್ನಾಟಕ-ಒನ್‌ ಹಾಗೂ ಕರ್ನಾಟಕ ರಾಜ್ಯ ಪೊಲೀಸ್‌ ಇಲಾಖೆಯ 
ಅಧಿಕೃತ ವೆಬ್‌ಸೈಟ್‌ನಲ್ಲಿ ಶುಲ್ಕವನ್ನು ಪಾವತಿಸಲು ಅನುಮತಿ ನೀಡುವ ಬಗ್ಗೆ 

ಉಲ್ಲೇಖ:- 1. ಸರ್ಕಾರದ ಆದೇಶ ಸಂಖ್ಯೆ: ಹೆಚ್‌ಡಿ 130 ಎಸ್‌ಎಸ್‌ಟಿ 2011, ದಿನಾ೦ಕ:31/01/2012. 

2. ಸರ್ಕಾರದ ಆದೇಶ ಸಂಖ್ಯೆ: ಹೆಚ್‌ಡಿ 130 ಎಸ್‌ಎಸ್‌ಟಿ 2011, ದಿನಾ೦ಕ:11/05/2012, 

3. ಕರ್ನಾಟಕ ರಾಜ್ಯ ಡಿಜಿ ಮತ್ತು ಐಜಿಪಿರವರ ಪತ್ರ ಸಂಖ್ಯೆ: 01/ ಸಾಮಾನ್ಯ/ಎಡಿಜಿಪಿ/ಹೊಗವಿ/2011-12 ದಿನಾಂಕ:30/06/2012 
ಪ್ರಸ್ತಾವನೆ : 

ಬಹು ರಾಷ್ಟೀಯ ಸಂಸ್ಥೆಗಳಲ್ಲಿ ಉದ್ಯೋಗಕ್ಕಾಗಿ ಸೇರುವ ಅಭ್ಯರ್ಥಿಗಳ ಪೂರ್ವಾಪರ ಚರಿತ್ರೆ ತಪಾಸಣೆ ಒಳಗೊಂಡಂತೆ 11 ವಿವಿಧ ಸೇವೆಗಳಿಗೆ 

ಪೊಲೀಸ್‌ ವೆರಿಫಿಕೇಷನ್‌/ಪೊಲೀಸ್‌ ಕ್ಲಿಯರೆನ್ಸ್‌ ಸರ್ಟಿಫಿಕೇಟ್‌ ಪಡೆಯಲು ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರು, ಲೇಡಿ ಕರ್ಜನ್‌ ಮತ್ತು ಬೋರಿಂಗ್‌ ಆಸ್ಪತ್ರೆ 
ಎದುರು, ಶಿವಾಜಿನಗರ, ಬೆಂಗಳೂರು ಹಾಗೂ ಜಿಲ್ಲಾ ಕೇಂದ್ರಗಳಲ್ಲಿನ ರಾಜ್ಯ ಹುಜೂರು ಖಜಾನೆಯಲ್ಲಿ ಹಾಲಿ ಚಲನ್‌ ಮುಖಾಂತರ ಪರಿಶೀಲನಾ ಶುಲ್ಕ 
ಪಾವತಿಸುವ ವ್ಯವಸ್ಥೆಯನ್ನು ಉಲ್ಲೇಖ(1)ರ ಸರ್ಕಾರಿ ಆದೇಶದಲ್ಲಿ ಜಾರಿಗೆ ತರಲಾಗಿದೆ. ಜಾರಿಯಲ್ಲಿದೆ. ಮೇಲೆ ಓದಲಾದ ಉಲ್ಲೇಖಿತ(2)ರ ಆದೇಶದಲ್ಲಿ 
ಬೆಂಗಳೂರು ಒನ್‌ ಎಲ್ಲಾ ಕೇಂದ್ರಗಳು ಮತ್ತು ಮೈಸೂರು, ಶಿವಮೊಗ್ಗ, ಬಳ್ಳಾರಿ, ಮಂಗಳೂರು, ದಾವಣಗೆರೆ, ಹುಬ್ಬಳ್ಳಿ-ಧಾರವಾಡ, ಗುಲಬರ್ಗಾ, 
ತುಮಕೂರು, ಬೆಳಗಾಂ ಜಿಲ್ಲೆಗಳಲ್ಲಿರುವ ಕರ್ನಾಟಕ-ಒನ್‌ ಕೇಂದ್ರಗಳಲ್ಲಿ ಶುಲ್ಕ ಪಾವತಿಸಲು ಸರ್ಕಾರದ ಸಹಮತಿಯನ್ನು ನೀಡಲಾಗಿದೆ. ಮೇಲೆ ಓದಲಾದ 
ಉಲ್ಲೇಖಿತ(3)ರ ದಿನಾಂಕ 30/06/2012ರ ಪತ್ರದಲ್ಲಿ ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರು ಬೆಂಗಳೂರು ಇವರು ಈ ಕೆಳಕಂಡ ಪೊಲೀಸ್‌ 
ಇಲಾಖೆಯಲ್ಲಿನ ಸೇವೆಗಳಿಗೆ ಬೆ೦ಗಳೂರು-ಒನ್‌, ಕರ್ನಾಟಕ-ಒನ್‌ ಹಾಗೂ ಕರ್ನಾಟಕ ರಾಜ್ಯ ಪೊಲೀಸ್‌ ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಶುಲ್ಕ 
ಪಾವತಿಸಲು ಅನುಮತಿ ನೀಡುವಂತೆ ಕೋರಿರುತ್ತಾರೆ. 




















1 (ಅ) ಧ್ವನಿವರ್ದಕ ಪರವಾನಗಿ ಅರ್ಜಿ ಶುಲ್ಕ ರೂ. 50/- 
(ಆ) 1 ರಿಂದ 31 ದಿನದವರೆಗೆ ಪ್ರತೀ ದಿನಕ್ಕೆ ಪರವಾನಗಿ ಶುಲ್ಕ ರೂ. 10/- 
(ಇ) ಒಂದು ತಿಂಗಳ ಅವಧಿಗೆ ಪರವಾನಗಿ ಶುಲ್ಡ ರೂ. 300/- 

2 ಮೋಟಾರು ವಾಹನ ಕಳೆದು ಹೋದ ಮತ್ತು ಪತ್ತೆಯಾದ ಅಪರಾಧ ಪ್ರಕರಣಗಳಿಗೆ ಸಂಬಂಧಿಸಿದ ವಾಹನಗಳ ಮಾಹಿತಿ | ರೂ.20/- 
ನೀಡಲು 

3 | ಬೆರಳು ಮುದ್ರೆಗಳನ್ನು ಪರಿಶೀಲಿಸಿ ತಾಳೆ ಮಾಡುವ ಬಗ್ಗೆ ರೂ. 500/_ 
(ಅ) ಬೆರಳು ಮುದ್ರೆ ತಾಳೆ ಮಾಡಿದ ಪ್ರತೀ ದೃಢೀಕರಣ ಪತ್ರಕ್ಕೆ ರೂ. 500/- 
(ಆ) ತಾಳೆ ನಂತರ ಹೆಚ್ಚಿನ 10 ದೃಢೀಕೃತ ಪ್ರತಿಗಳಿಗೆ 

4 ಭಾರತೀಯ ನಾಗರೀಕರು ಪೊಲೀಸ್‌ ಕ್ಷಿಯರೆನ್ಸ್‌ ಸರ್ಟಿಫಿಕೆಟ್‌ ಪಡೆಯಲು ರೂ. 200/- 











ಈ ಸೇವೆಗಳಿಗೆ ಬೆಂಗಳೂರು-ಒನ್‌ ಹಾಗೂ ಕರ್ನಾಟಕ-ಒನ್‌ ಕೇಂದ್ರಗಳಲ್ಲಿ ಮತ್ತು ಕರ್ನಾಟಕ ರಾಜ್ಯ ಪೊಲೀಸ್‌ ಇಲಾಖೆಯ ಅಧಿಕೃತ 
ವೆಬ್‌ಸೈಟ್‌ನ ಮುಖಾಂತರ ಶುಲ್ಕ ಪಾವತಿಸಲು ಕ್ರಮ ತೆಗೆದುಕೊಂಡಲ್ಲಿ ಪೊಲೀಸ್‌ ಸೇವೆಗಳು ಇನ್ನಷ್ಟು ಸರಳಗೊಂಡು ಸಾರ್ವಜನಿಕರಿಗೆ ಸಮಯ ಹಾಗೂ 
ಪರಿಶ್ರಮದ ಉಳಿತಾಯವಾಗಲಿದ್ದು, ನಾಗರಿಕ ಸ್ನೇಹಿಯಾಗಲಿದೆ. ಆದುದರಿಂದ ಈ ಆದೇಶ. 


೧೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೩೧, ೨೦೧೩ ಭಾಗ - ೧ 





ಸರ್ಕಾರದ ಆದೇಶ ಸಂಖ್ಯೆ ಹೆಚ್‌ಡಿ 130 ಎಸ್‌ಎಸ್‌ಟಿ 2011, ಬೆಂಗಳೂರು ದಿನಾಂಕ 12/09/2012 


ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿ, ಭಾರತೀಯ ನಾಗರೀಕರು ಪೊಲೀಸ್‌ ಕ್ಷಿಯರೆನ್ಸ್‌ ಸರ್ಟಿಫಿಕೇಟ್‌ ಪಡೆಯಲು 
(ರೂ.200/- ಶುಲ್ಕ ಪಾವತಿಸುವುದು) ಸೇರಿದಂತೆ, ಈ ಕೆಳಕ೦ಡ ಸೇವೆಗಳಿಗೆ ಬೆ೦ಗಳೂರು-ಒನ್‌, ಕರ್ನಾಟಕ-ಒನ್‌ ಕೇ೦ದ್ರಗಳು ಹಾಗೂ ಕರ್ನಾಟಕ ರಾಜ್ಯ 


ಪೊಲೀಸ್‌ ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಶುಲ್ಕ ಪಾವತಿಸಲು ಈ ಕೆಳಕಂಡ ನಿಬಂಧನೆಗಳಿಗೊಳಪಟ್ಟು ಮಂಜೂರಾತಿ ನೀಡಲಾಗಿದೆ. 














1 (ಅ) ಧ್ವನಿವರ್ದಕ ಪರವಾನಗಿ ಅರ್ಜಿ ಶುಲ್ಕ ರೂ. 50/- 
(ಆ) 1 ರಿಂದ 31 ದಿನದವರೆಗೆ ಪ್ರತೀ ದಿನಕ್ಕೆ ಪರವಾನಗಿ ಶುಲ್ಕ ರೂ. 10/- 
(ಇ) ಒಂದು ತಿಂಗಳ ಅವಧಿಗೆ ಪರವಾನಗಿ ಶುಲ್ತ ರೂ. 300/- 

2 ಮೋಟಾರು ವಾಹನ ಕಳೆದು ಹೋದ ಮತ್ತು ಪತ್ತೆಯಾದ ಅಪರಾಧ ಪ್ರಕರಣಗಳಿಗೆ ಸಂಬಂಧಿಸಿದ ವಾಹನಗಳ ಮಾಹಿತಿ | ರೂ. 20/- 
ನೀಡಲು 

3 | ಬೆರಳು ಮುದ್ರೆಗಳನ್ನು ಪರಿಶೀಲಿಸಿ ತಾಳೆ ಮಾಡುವ ಬಗ್ಗೆ ರೂ. 500/_ 
(ಅ) ಬೆರಳು ಮುದ್ರೆ ತಾಳೆ ಮಾಡಿದ ಪ್ರತೀ ದೃಢೀಕರಣ ಪತ್ರಕ್ಕೆ ರೂ. 500/- 
(ಆ) ತಾಳೆ ನಂತರ ಹೆಚ್ಚಿನ 10 ದೃಢೀಕೃತ ಪ್ರತಿಗಳಿಗೆ 














ನಿಬಂಧನೆಗಳು 


1. (ಅ) ಪೊಲೀಸ್‌ ಇಲಾಖೆಗೆ ಪಾವತಿಸುವ ಪರಿಶೀಲನಾ ಶುಲ್ಕದ ಜೊತೆಗೆ ವ್ಯಾವಹಾರಿಕ ಶುಲ್ಕ (ರೂ.5/- ಬೆಂಗಳೂರು-ಒನ್‌ ಕೇಂದ್ರ ಮತ್ತು 
ಹುಬ್ಬಳ್ಳಿ-ಧಾರವಾಡ ಕೇಂದ್ರಗಳಲ್ಲಿ ಹಾಗೂ ರೂ.7/- ಇತರೆ ಕರ್ನಾಟಕ ಒನ್‌ ಕೇಂದ್ರಗಳು (ಮೈಸೂರು, ಶಿವಮೊಗ್ಗ, ಬಳ್ಳಾರಿ, ಮಂಗಳೂರು, ದಾವಣಗೆರೆ, 
ಗುಲಬರ್ಗಾ, ತುಮಕೂರು, ಬೆಳಗಾಂ) ಸಂಗ್ರಹಿಸಬೇಕಾಗುತ್ತದೆ. 


ಆ)ಬೆಂಗಳೂರು-ಒನ್‌ ಮತ್ತು ಕರ್ನಾಟಕ-ಒನ್‌ ಕೇಂದ್ರಗಳು ರಸೀದಿ ನೀಡತಕ್ಕದ್ದು. ಈ ರಸೀದಿಯಲ್ಲಿ ಪೊಲೀಸ್‌ ಇಲಾಖೆಗೆ 
ಸಂದಾಯವಾಗುವ ಶುಲ್ಕ ಮತ್ತು ಬೆಂಗಳೂರು-ಒನ್‌, ಕರ್ನಾಟಕ-ಒನ್‌ ಕೇಂದ್ರಗಳು ಸಂಗ್ರಹಿಸುವ ವ್ಯವಹಾರಿಕ ಶುಲ್ಕವನ್ನು ಪ್ರತ್ಯೇಕವಾಗಿ ನಮೂದಿಸತಕ್ಕದ್ದು. 


ಬ ಅಕ್ಕ 
ಇ) ಪ್ರಾರಂಭಿಕವಾಗಿ, ಸಂಗ್ರಹಿಸಿದ ಶುಲ್ಕವನ್ನು ವಾರಕ್ಕೊಮ್ಮೆಯಾದರೂ ಸರ್ಕಾರಕ್ಕೆ ಪಾವತಿಸತಕ್ಕದ್ದು. 
ಈ) ಪೊಲೀಸ್‌ ಇಲಾಖೆಯ ಮಾಹಿತಿಗಾಗಿ ಹಾಗೂ ಸೇವೆಯನ್ನು ಒದಗಿಸಲು ಅನುವಾಗುವಂತೆ ಪೊಲೀಸ್‌ ಇಲಾಖೆ, ಇ-ಆಡಳಿತ 


ಸಜಿವಾಲಯ, ಬೆಂಗಳೂರು-ಒನ್‌ ಮತ್ತು ಕರ್ನಾಟಕೆ-ಒನ್‌ ಸಂಸ್ಥೆಗಳು ನೈಜ ಕಾಲಾಧಾರಿತ ವ್ಯವಸ್ಥೆಗೆ ಅಗತ್ಯವಾದ ತಂತ್ರಾಂಶ ಸಂಪರ್ಕ ವ್ಯವಸ್ಥೆ, 
ಕ್ರೋಢೀಕರಣ ಇವುಗಳನ್ನು ಏರ್ಪಾಡು ಮಾಡತಕ್ಕದ್ದು. 


ಉ) ಸರ್ಕಾರಕ್ಕೆ ಸಂದಾಯಗೊಳ್ಳುವ ಸಂಗ್ರಹಿಸಿದ ಪರಿಶೀಲನಾ ಶುಲ್ಕವನ್ನು ಮುಂಬರುವ 3 ರಿಂದ 6 ತಿಂಗಳೊಳಗೆ 7:2 ಅಥವಾ 73 
ಆಧಾರದಲ್ಲಿ ಒದಗಿಸಬೇಕು. 

ಊ) ಮುಂಬರುವ 3ರಿಂದ 6ತಿಂಗಳೊಳಗೆ ಮೇಲ್ಕಂಡ (ಈ) ಮತ್ತು (ಉ)ಗಳಿಗೆ ಅಗತ್ಯವಾದ ಮಾಹಿತಿ ತಂತ್ರಾಂಶ ಕ್ರೋಢೀಕರಣವನ್ನು 
ವ್ಯವಸ್ಥೆಗೊಳಿಸಬೇಕು. 

2) ನಿಗದಿತ ಪರಿಶೀಲನಾ ಶುಲ್ಕದೊಂದಿಗೆ ಎಲ್ಲಾ ಬೆಂಗಳೂರು ಒನ್‌ ಕೇಂದ್ರಗಳು ಮತ್ತು ಹುಬ್ಬಳ್ಳಿ-ಧಾರವಾಡ, ಕೇಂದ್ರವು ವ್ಯಾವಹಾರಿಕ 
ಶುಲ್ಕವಾಗಿ ರೂ 5/- (ಐದು ರೂಪಾಯಿ ಮಾತ್ರ) ಸಂಗ್ರಹಿಸಲು, ಮತ್ತು ಮೈಸೂರು, ಶಿವಮೊಗ್ಗ, ಬಳ್ಳಾರಿ, ಮಂಗಳೂರು. ದಾವಣಗೆರೆ, ಗುಲಬರ್ಗಾ, 
ತುಮಕೂರು, ಬೆಳಗಾಂ ಜಿಲ್ಲೆಗಳಲ್ಲಿ ವ್ಯಾವಹಾರಿಕ ಶುಲ್ಕವಾಗಿ ಕರ್ನಾಟಕ-ಒನ್‌ ಕೇಂದ್ರಗಳು ರೂ. 7/- (ಏಳು ರೂಪಾಯಿಗಳು ಮಾತ್ರ) ಅನ್ನು ಸಂಗ್ರಹಿಸಲು 
(ನಿಗದಿತ ಶುಲ್ಕ + ವ್ಯವಹಾರಿಕ ಶುಲ್ಕ) ಅನುಮತಿ ನೀಡಲಾಗಿದೆ. 


3) ಬೆಂಗಳೂರು ಒನ್‌ ಕೇಂದ್ರಗಳು ಮತ್ತು ಹುಬ್ಬಳ್ಳಿ-ಧಾರವಾಡದ, ಕರ್ನಾಟಕ-ಒನ್‌ ಕೇಂದ್ರವು ರೂ. 5/- ವ್ಯವಹಾರಿಕ ಶುಲ್ಕವನ್ನು ಮತ್ತು ಈ 
ಮುಂದಿನ ಮೈಸೂರು, ಶಿವಮೊಗ್ಗ, ಬಳ್ಳಾರಿ, ಮಂಗಳೂರು, ದಾವಣಗೆರೆ, ಗುಲಬರ್ಗಾ, ತುಮಕೂರು, ಬೆಳಗಾಂ ಜಿಲ್ಲೆಗಳ ಕರ್ನಾಟಕ-ಒನ್‌ ಕೇಂದ್ರಗಳು 
ರೂ.7/-ವ್ಯಾವಹಾರಿಕ ಶುಲ್ಕವನ್ನು ಉಳಿಸಿಕೊಳ್ಳಬಹುದಾಗಿದೆ. 


4) ಈ ಆದೇಶವು ತಕ್ಷಣದಿಂದಲೇ ಜಾರಿಗೆ ಬರತಕ್ಕದ್ದು. 


5) ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆಎಫ್‌ಡಿ/299/ವೆಚ್ಚ-11/2012 ದಿನಾಂಕ 31/08/2012ರಲ್ಲಿ ನೀಡಿರುವ ಸಹಮತಿ 
ಮೇರೆಗೆ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪ್ರಕಾಶ್‌ .ವೈ.ಕೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
PR. 2094 ಒಳಾಡಳಿತ ಇಲಾಖೆ (ಕಾನೂನು ಮತ್ತು ಸುವ್ಯವಸ್ಥೆ) 


